ವೀರಗಿರಿ ರಾಜ್ಯದೊಳಗೆ ಎಲ್ಲಿ ನೋಡಿದರೂ 
ಸಂತೋಷ ಸಂಭ್ರಮ ಕೊಡುವ ದೃಶ್ಯಗಳೇ ! ಕಿವಿಗೆ 
ಆನಂದ ಪರವಶತೆಯನ್ನೂಡುವ ರಾಗಾಲಾಪನೆಯ 
ಹಾಡುಗಳೇ. ಕಾಲುಗಳನ್ನು ತಾಳಕ್ಕೆ ಸರಿಯಾಗಿ 


ಕುಣಿಸುವ ವಾದ್ಯಮೇಳಗಳ ಬಡಿತ ಬಾಜನೆಗಳೇ! 


ಎತ್ತ ತಿರುಗಿದರೂ ಆಪ್ಕಾಯತೆಯಿಂದ ತಲೆದೂಗಿ 
ಸುವ ಮನರಂಜನೆಗಳೇ ! 

ಇಷ್ಟೆಲ್ಲಾ ಪ್ರಜಾನೀಕದ ಕೋಲಾಹಲಗಳಿಗೆ'ಕಾರಣ 
ಭವಿಷ್ಯತ್ತಿನ ಯುವರಾಣಿಯಾದ, ಏಕಮಾತ್ರ ಪುತ್ರಿ 
ರಾಜಕುಮಾರಿ ವಿದ್ಯಾವತಿಯ ಜನ್ಮದಿನೋತ್ಸವ 
ಸವಿನಾಪಿಸಿದ್ದೇ. 

ಆ ಶುಭ ದಿನಕ್ಕೆ ಒಂದು ವಾರವಷ್ಟೇ ವ್ಯವಧಿ. 
ಅವಳು ದೇಶಕ್ಕೆ ಯುವರಾಣಿಯಾದುದರಿಂದಲೇ 
ಪ್ರಜೆಗಳಿಗೆ ಅವಳ ಮೇಲೆ ಪ್ರತ್ಯೇಕವಾಗಿ ಅಷ್ಟು 
ಗೌಗವ-ಪ್ರೇಮ-ಶ್ರದ್ಧೆಗಳು ! 

ಜನ್ಮ: ದಿನಕ್ಕೆ ಮೂರು ದಿನೆಗಳ ಮೊದಲೇ 
ಯುವರಾಣಿ ಕುಮಾರಿ ವಿದ್ಯಾವತಿ ಸಹಚರರಾದ 


Scanned by CamScanner 


ಗೆಳತಿ ಸೇವಿಕೆಯರೊಂದಿಗೆ, ಬಂಧುಮಿತ್ರರೊಂದಿಗೆ 
ಕೂಡಿ, ಆಲಯಕ್ಕೆ ಹೋಗಿ ಶಕ್ತಿ ದೇವಿಯ ದರ್ಶನ 
ಮಾಡಿಕೊಂಡು ಹಿಂದಿರುಗುವುದು ಜನ್ಮದಿನೋತ್ಸ 
ವದ . ಮೊದಲನೇ ಮೂರು ದಿನಗಳ ಮು ಖ್ಯ 
ಕಾರ್ಯಕ್ರಮವಾಗಿತ್ತು. ಹಾಗೆ ಹಿಂದಿರುಗುವಾಗ 
ನಗರದ ಪ್ರಧಾನ ಬೀದಿಗಳ ಮೂಲಕವಾಗಿ ಸಾಗಿ 
ರಾಜಪ್ರಾಸಾದವನ್ನು ಸೇರುವಳು. 

ಆದುದರಿಂದ ಮುಂಜಾನೆ ಸಂಜೆಗಳಲ್ಲಿ ಬೀದಿ 
ಗಳನ್ನು ಪರಿಶುಭ್ರಮಾಡಿ ಅಲಂಕೆರಿಸುತ್ತಾರೆ. 
ಮುತ್ತುಗಳ ರಂಗವಲ್ಲಿ ಚಿತ್ರಗಳಿಂದ, ಪಚ್ಚಿತೋರಣ 


'ದ್ವಾರಗಳಿಂದ ಬೀದಿಗಳೆಲ್ಲಾ ಕಳೆಕಳಿಸತೊಡಗಿದ್ದುವು. 


ಯುವರಾಣಿಯ ದರ್ಶನ 'ಭಾಗ್ಯವು, ಯಾವಾಗ 
ಸಿಗುತ್ತದೋ ಎಂದು ಪ್ರಜೆಗಳು ಆನಂದೋತ್ಸಾಹ 
ದಿಂದ ಇದಿರು ನೋಡತೊಡಗಿದರು. 

ಆದರೆ ಯುವರಾಣಿಯ ಜನ್ಮದಿನೋತ್ಸವಕ್ಕೆ 
ಮೂರು ದಿನಗಳ ಮೊದಲನೆಯ ಆ ದಿನ ಬೆಳ 
ಗಾಗುವುದಕ್ಕೆ ಮೊದಲು ರಾತ್ರಿಯ ಹೊತ್ತಿನಲ್ಲಿ, 


Wii sal wdc Zs 


Scanned by CamScanner 


ರಾಜಭಟರು ಸಾರಿದ ಡಂಗುರವನ್ನು ಕೇಳಿ ಎಲ್ಲರೂ 
ದಿಗ್ಭಾ)ಂತರಾದರು. ಯುವರಾಣಿ ಇದ್ದಕ್ಕಿದ್ದ ಹಾಗೆ 
ವ್ಯಾಧಿಗ್ರಸ್ವಳಾಗಿದ್ದಾಳಂತೆ ! ಮಹಾರಾಜರು ಜನ್ಮ 
ದಿನೋತ್ಸವವನ್ನು ರದ್ದು ಮಾಡಿದ್ದಾರಂತೆ ! 
ಕೇಳಿದವರ ಎದೆಗೆ ಕಲ್ಬುನುಗ್ಗಿ ಬಿದ್ದ ಹಾಗಾ 
ಯಿತು. ಇದರಿಂದ ಪ್ರಜೆಗಳಿಗೆ ಭಾರೀ ದೊಡ್ಡ ಆಶಾ 
ಭಂಗದ ವೇದನೆಯಾಯಿತು. ಪ್ರಜೆಗಳ ಹಾಗೆಯೇ 
ವೀರಪುರಿ ರಾಜನಾದ ವೀರಸೇನನೂ, ಮಹಾರಾಣಿ 
ವಜ್ರೇಶ್ವರೀದೇವಿಯೂ, ಏಕೈಕ ಕುಮಾರಿ ವಿದ್ಯಾ 
ವತಿಯ ಆಕಸ್ಮಿಕ ವ್ಯಾಧಿಯಿಂದ ಚಿಂತಾ ಸಮುದ್ರಕ್ಕೆ 


ಬಿದ್ದರು. ಇದಕ್ಕೆ ಮೊದಲು ಎಂದೂ ಯುವರಾಣಿಗೆ ' 


ಸ್ವಲ್ಪ ಕೂಡಾ ಆರೋಗ್ಯ ಕೆಟ್ಟಿರಲಿಲ್ಲ. ಹಾಗಿರು 
ವಾಗ,. ಮಲಗುವಾಗ ಕೂಡಾ ಚೆನ್ನಾಗಿದ್ದವಳಿಗೆ, 
ಫಕ್ಕನೆ ಅಯ್ಕೋಮ್ಮಾ--ಎಂದು ಕೂಗುವ ಹಾಗೇ 
ನಾಯಿತು ? ಹಾಸಿಗೆಯಿಂದ ಏಳಲಾಗದೆ ಹೊರ 
ಳಾಡುತ್ತಿದ್ರಾಳೆ ! 


೧೮ 


ಮುಖ್ಯ ಪರಿಚಾರಿಕೆ ಶಾಲಿನಿ ಅವಳನ್ನು ಎಬ್ಬಿಸಿ 
ಕೂಡಿಸಲು ಪ್ರಯತ್ನಪಟ್ಟಳು. ವಿದ್ಯಾವತಿ ಬಹಳ 
ಕಷ್ಟದಿಂದ ಹೇಗೋ ನಿಂತಳಾದರೂ ಮರುಕ್ಷಣವೇ 
ಕುಸಿದು ಮಗುಚಿ ಹಾಸಿಗೆಯ ಮೇಲೆ ಬಿದ್ದುಬಿಟ್ಟಳು. 
ಆಮೇಲೆ ಏಳಲೇ ಇಲ್ಲ. ಮೈ ಅಲುಗಿಸಲಿಕ್ಕೂ 
ಆಗದೆ ಬಿದ್ದಲ್ಲೇ ಇದ್ರಾಳೆ. ಶಾಲಿನಿಗೆ ಭಯದಿಂದ 
ಕೈಕಾಲುಗಳು ನಡುಗಿದವು. 


ಶಾಲಿನಿಯ ಮೂಲಕ ವಿಷಯ ತಿಳಿದು ತಾಯಿ 


ವಜ್ರೇಶ್ವರೀದೇವಿ ಮಗಳ ಬಳಿಗೆ ಬೇಗಬೇಗನೇ 
ಬಂದಳು. ಮುಖ ಪೂರಾ ಬಾಡಿ, ಎಷ್ಟೋ ದಿನ 


ಗಳಿಂದ. .ರೋಗದಲ್ಲಿ ಬಿದ್ದವಳ ಹಾಗೆ ಕಾಣುವ 
ಮಗಳನ್ನು ನೋಡಿ ತಾಯಿಯ ಎದೆ ತಳಮಳಿಸಿತು; 


' ಕದಲಲಾಗದಂತೆ ಬಿದ್ದಿರುವ ಕುಮಾರಿಯನ್ನು' 


ನೋಡಿ “ ಏನಾಯಿತೇ ನನ್ಶಂದಾ |...” ಎಂದು 
ಚೀರಿದಳು. ಅವಳ ಚೀರಿಕೆಯ ಆರ್ತಧ್ವನಿ ಕೇಳಿ 


' ವೀರಸೇನ ರಾಜನೂ ಗಾಬರಿಯಿಂದ ಅಲ್ಲಿಗೆ ಬಂದು 


ನಿರ್ವಿಣ್ಣನಾಗಿ ನಿಂತನು | | 
ಆಮೇಲೆ: ರಾಜನು ಪ್ರಸ್ತುತಕ್ಕೆ. ಬಂದು, ಮಗಳ 


ಆಕಸ್ಮಿಕ ಶೋಕ ಪರಿಸ್ಥಿ ತಿಯನ್ನರಿತು, ಬೇಗನೇ 


ರಾಜವೈದ್ಯನನ್ನು ಕೆರೆಸಿದನು. 

ವೈದ್ಯನು ರಾಜಕುಮಾರಿಯ ನಾಡಿಯನ್ನು 
ಪರೀಕ್ಷಿಸಿ ನೋಡಿದಾಗ, ಅವಳ ಶರೀರದಲ್ಲಿ ಯಾವ 
ತರಹ ರೋಗಲಕ್ಷಣವೂ ಕಂಡುಬರಲಿಲ್ಲ. ಆದರೂ 


ಅವಳು ಏಳಲಾಗದೆ ಬಿದ್ದಿರುವಳೇಕೆ ? ಇದರ ಕಾರಣ 


ಕಂಡುಹಿಡಿಯಲಾಗದೆ ವೈದ್ಯನು, “ ಪ್ರಭೂ, ಈಗ 
ಯುವರಾಣಿಗೆ ಯಾವ ಔಷಧವೂ ಬೇಡ. ಎರಡು 
ಮೂರು ದಿನ ಪರಿಶೀಲನೆ ನಡೆಸಿ, ಆಮೇಲೆ ಔಷಧ, 
ಚಿಕಿತ್ಸೆ ಪ್ರಾರಂಭಿಸೋಣ. ಅದುವರೆಗೆ ಅವಳಿಗೆ 
ವಿಶ್ರಾಂತಿಯ ಅಗತ್ಯವಿದೆ. ವಿಶ್ರಾಂತಿಯೇ 
ಮದ್ರಾಗಲೂ ಬಹುದು” ಎಂದನು. ಸರಿ ಎಂಬಂತೆ 
ರಾಜನು ತಲೆಯಾಡಿಸಿದನು. 


ಚಂದಮಾಮ 


ತ್‌ 


ಷ್ಣ 


ಮುಲು ಇರು ವರ 


ರಾಣಿ ವಜ್ರೇಶ್ವರೀದೇವಿ, ಆ ದಿನವಿಡೀ ಯುವ 
|” ರಾಣಿಯ ಪಕ್ಕದಲ್ಲೇ ಕುಳಿತುಕೊಂಡಳು, ವಿದ್ಕಾವತಿಗೆ 
| ಪ್ರಶಾಂತವಾಗಿ ನಿದ್ದೆ ಬಂತು. | 
} ಸಾಯಂಕಾಲ ರಾಜವೈದ್ಯನು ಬಂದಾಗ, ಅವಳು 
ಕಣ್ಣುಬೆಡಿಸಿ, “ ಇನ್ನೂ ಆಯಾಸವಾಗಿದೆ, ನನಗೆ 
ಹಸಿವೆಯೇ ಇಲ್ಲ” ಎಂದಳು. . 
ರಾಜವೈದ್ಯನು ಅವಳಿಗೆ. ಹಣ್ಣಿನ ರಸ ಮಾತ್ರ 
ಕೊಡಲು ಹೇಳಿದನು. 
| ಎರಡನೇ ದಿನ ಕೊಡಾ ಮೊದಲನೇ ದಿನದ 
ಹಾಗೆಯೇ ಕಳೆಯಿತು. ಆ ದಿನ ರಾತ್ರಿ ರಾಣಿಗೆ 
ಒಂದು ವಿಚಿತ್ರವಾದ ಅನುಭೂತಿಯುಂಟಾಯಿತು. 
ಅವಳು ಕಣ್ಣು ಮುಚ್ಚಿಕೊಂಡು ಮಲಗಿದ್ದಾಗ ತಟಕ್ಕನೆ 
ಜಿಲ್ಲೆಂಬ ಹಾಗೆ ತಣ್ಣಗಿನ ಸ್ಪರ್ಶ ದೇಹಕ್ಕೆ ತಗಲಿತು. 
ಕಣ್ಣು ತೆರೆದು ನೋಡಿದಾಗ ಬೆಳ್ಳಗೆ ಧೆವ್ವದಂಥ 
ಆಕಾರವು ಕೋಣೆಯಿಂದ ಹೊರಗೆ ಹೋಗುವುದು 
ಅವಲೀಲೆಯಾಗಿ ಕಾಣಿಸಿತು. 
ಮುಖವು ಸ್ಪಷ್ಟವಾಗಿ ಕಾಣಲಿಲ್ಲ. ಅದು ಗಂಡೋ 
ಹೆಣ್ಣೋ ಎಂಬುದೂ ಗೊತ್ತಾಗಲಿಲ್ಲ. ಒಂದುವೇಳೆ 
ಕಿಟಿಕಿಯಿಂದ ತೂರಿಹೋದ ಬೆಳುದಿಂಗಳ ಕಿರಣ 
ಗಳನ್ನು ನೋಡಿ ತಾನು ದೆವ್ವವಾಗಿ ಭ್ರಮೆಪಟ್ಟೆನೋ 
ಎಂದುಕೊಂಡು ರಾಣಿ ಮಲಗಿ ಕಣ್ಣು ಮುಚ್ಚಿ 
ಕೊಂಡಳು. 
ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ಅದೇ ಬಗೆಯ 
ಸ್ಪರ್ಶವಾಗಿ, ರಾಣಿ ಮೆಟ್ಟಿಬಿದ್ದೆದ್ದು ನೋಡಿದಳು. 
'ದೆವ್ವವೂ ಇಲ್ಲ, ಬೆಳುದಿಂಗಳ ಕಿರಣಗಳೂ ಇಲ್ಲ. 
ರಾಣಿ ಆಚೇ ಬದಿಯಲ್ಲೇ ನಿದ್ದೆಯಲ್ಲಿದ್ದ ರಾಜ 
ನನ್ನೂ ಎಬ್ಬಿಸಿ ತನಗಾದ ಅನುಭೂತಿಯನ್ನು 
ಹೇಳಿದಳು. 
|. ಅದನ್ನೆಲ್ಲಾ ಕೇಳಿ ರಾಜನು, “ದೇವೀ, ವಿದ್ಯಾ 
[| ವಶಿಯ ಪರಿಸ್ಥಿತಿಯನ್ನೇ  ಆಲೋಚಿಸಿಕೊಳ್ಳು ತ್ರ 
| ಹೆದರಿಕೊಂಡೇ ಮಲಗಿರು ಶ್ರೀ. ಜೋಂಪಿನಲ್ಲೇ 


ರ್‌ ರ್‌ ನ 
ಇ ಈ 


' ಚಂದಮಾಮ 


Scanned by CamScanner 


ಆದರೂ ಅದರ 


ಏನೋ ಕನಸು ಬಿದ್ದಿದೆ. ಅಪ್ಪೇ | ಕುಲದೇವರನ್ನು 
ನಂಬಿ ಚಿಂತೆ ಬಿಡು. ನಮ್ಮ ಮಗಳಿಗೆ 
ಆಗದು.” ಎಂದು ರಾಣಿಯೆನ್ನು ಸಮಾಧಾನ 
ದಿಂದಿರುವಂತೆ ಹೇಳಿದನು. : 

ಮೂರನೇ ದಿನ ಬೆಳಗಾದ ಕೂಡಲೇ ರಾಜ 
ವೈದ್ಯನು ಬಂದನು. ವಿದ್ಯಾವತಿಯ ಆರೋಗ್ಯದಲ್ಲಿ 
ಯಾವ ವೃತ್ಯಾಸವೂ ಕಾಣಲಿಲ್ಲ. ಅವಳನ್ನು ರಾಜ 
ವೈದ್ಯನು ಪರಿಶೀಲಿಸಿ ನೋಡಿ ಬಲವರ್ಧಕವಾದ 
ಔಷಧಗಳನ್ನು ಮೂರು. ಹೊತ್ತು ಸೇವಿಸಲಿಕ್ಕಾಗಿ 
ಕೊಟ್ಟು ಹೋದನು. k 

ಆ ದಿನ ಸಾಯಂಕಾಲ ರಾಜನು ಯುವರಾಣಿಯ 
ಅನಾರೋಗ್ಯವು ಗುಣವಾಗದ್ದರಿಂದ ಜನ್ಮ ದಿನೋತ್ಸವ 
ವನ್ನು ಪೂರ್ತಿ ರದ್ದುಮಾಡಿರುವುದಾಗಿ ಡಂಗುರ 


ಏನೂ 


ಹಾಕಿಸಿದನು. ಅದುವರೆಗೆ ಹದಿನಾರು ವರ್ಷಗಳಿಂದ 


'ಹೀಗೆಂದೂ ಆಗಿರಲಿಲ್ಲ. ಪ್ರತಿ ವರ್ಷ ಯುವರಾಣಿ 
ದೇವಾಲಯಕ್ಕೆ ಹೋಗುವಾಗ ರಾಜಬೀದಿಯಲ್ಲಿ 


KN—F-3 


ಟಿ 


ಜನರು ಎರಡು ಬದಿಗಳಲ್ಲಿಯೂ ಸಾಲಾಗಿ ನಿಂತು 
ಕೊಂಡು ಆನಂದೋತ್ಸಾಹದಿಂದ ಅವಳಿಗೆ ಶುಭಾ 
ಕಾಂಕ್ಷೆಗಳ ಘೋಷಣ ಮಾಡುತ್ತಿದ್ದರು. 

ಈ ವರ್ಷ ಅದಾವುದಕ್ಕೂ ಅವಕಾಶವಿಲ್ಲದಾಗು 
ತ್ತಲೇ ತಮ್ಮ ಯುವರಾಣಿಗೆ ಏನಾಯಿತೋ 
ಎಂದು ಭಯದಿಂದ ಚಡಪಡಿಸಿಕೊಂಡಿದ್ದರು. ರಾಜ 
ಬೀದಿಯಲ್ಲಿ ಅಲ್ಲಲ್ಲಿ ಗುಂಪು ಗುಂಪಾಗಿ ಸೇರಿ 
ತಮ್ಮೊಳಗೆ ತಾವು ಏನೇನೋ ಊಹಿಸಿಕೊಂಡು 
ಚರ್ಚಿಸಿಕೊಂಡಿದ್ದರು. ಕೆಲವರು ರಾಜಪ್ರಾಸಾದದ 
ಮುಂದೆಯೂ ಗುಂಪುಗೂಡಿ, ಒಳಗಿನಿಂದ ಏನು 
ಸುದ್ದಿ ಬರುವುದೋ ಎಂದು ಶಿಳಿಯಲು ಕಾದಿದ್ದರು. 
ಒಳಗಿನಿಂದ ಬರುವ ಸೇವಕರೂ ಕೊಡಿದವರ ಭಯ 
ಹೆಚ್ಚುವಂತೆ ಮಾತಾಡಬೇಡಿರೆಂದಷ್ಟೇ ಹೇಳುತ್ತಿದ್ದರು. 

ಮುಂಚಿನ ದಿನ ಒಬ್ಬ ರಾಜಭಟನು ಅರಮನೆ 
ಯೊಳಗಿಂದ ಹೊರಗೆ ಬಂದು, ಅಲ್ಲಿ ಗುಂಪಾಗಿರುವವ 
ರನ್ನು ನೋಡಿ, “ ಸದ್ಯಕ್ಕೆ ಯುವರಾಣಿಯ ಆರೋಗ್ಯ 


`೨೦ 


eee 
Scanned by CamScanner 


ರಾಜರು ,ಆಜ್ಞಾಪಿಸಿದ್ದಾರೆ. ಪ್ರಧಾನ ಜ್ಯೋತಿಷಾ 
ಚಾರ್ಯರಾದ, ' ,ವಾಚಸ್ಪತಿಯವರ ಹತ್ತಿರ 
ಮಾತಾಡಲು ಮಹಾರಾಜರೇ ಸ್ವತಃ ಹೋಗಿದ್ದಾರೆ. 
ನೀವೆಲ್ಲಾ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ 
ಇಷ್ಟದೈವವನ್ನು ಯುವರಾಣಿಗೆ ಒಳ್ಳೇದಾಗುವಂತೆ 
ಪ್ರಾರ್ಥಿಸುವುದು ಒಳ್ಳೇದು. ಇಲ್ಲಿ ಗುಂಪಗೂಡ 
ಬೇಡಿ” ಎಂದು ಹೇಳಿದನು. 

ಆ ವಾರ್ತೆ ಕೇಳಿ ಊರ ಜನರು ಸ್ವಲ್ಪಮಟ್ಟಿಗೆ 
ಸಮಾಧಾನಪಟ್ಟು, ಯುವರಾಣಿಗೆ ಅನಾರೋಗ್ಯ 


ದಿಂದ ಪೂರ್ಣ ಗುಣಮುಖಳಾಗಬೇಕೆಂದು, ಅವಳ 


ಆಯುರಾರೋಗ್ಯಗಳು ನೂರ ಹದಿನಾರು ವರ್ಷ 
ಗಳವರೆಗೂ ವರ್ಧಿಸಿಕೊಂಡಿರಬೇಕೆಂದು ಪ್ರಾರ್ಥಿಸಿ 
ಕೊಳ್ಳಲು ತೊಡಗಿದರು. ಪ್ರತಿ ಮನೆಗಳಲ್ಲಿಯೂ, 
ಗುಡಿಗಳಲ್ಲಿಯೂ. ಪೂಜೆಗಳೂ ಪ್ರಾರ್ಥನೆಗಳೂ 


ನಡೆಯತೊಡಗಿದುವು. 


ಪ್ರಧಾನ ಜ್ಯೋತಿಷಾಚಾರ್ಯ ವಾಚಸ್ಥ ತಿ, ರಾಜ 
ನೊಂದಿಗೆ ರಾಜಭವನಕ್ಕೆ ಬಂದು, ಯಂವರಾಣಿಯ 
ಜಾತಕವನ್ನು ಸ್ವಲ್ಪ ಹೊತ್ತು ನಿಶಿತವಾಗಿ ನೋಡಿ, 
ಗಣಿಸಿ, ಗುಣಿಸಿ, “ ಮಹಾರಾಜರೇ. ಯುವರಾಣಿ 
ಹುಟ್ಟಿದ ಸಮಯದಲ್ಲೇ ಅವಳ ಜಾತಕವಮ 
ಪರೀಕ್ಷಿಸಿ, ಹದಿನಾರನೇ ವರ್ಷದಲ್ಲಿ ಒಂದು ಗಂಡ 
ವಿರುವುದೆಂದು ಹೇಳಿದ್ದೇನೆಂದು ಇದರಲ್ಲಿ ಗುರುತಿ 
ಸಿದ್ದೇನೆ, ಮರೆತಿರಾ? ” ಎಂದನು. 

“ ಹೌದು, ನಮಗೆ ಅದರ ನೆನಪೇ ಬಾರದೆ 
ಹೋಯಿತು. ಶಿಶುಪ್ರಾಯದಿಂದಲೇ ಇವಳು 
ಯಾವ ಅನಾರೋಗ್ಯಕ್ಕೂ ಗುರಿಯಾಗಲಿ ಲ. 


ಆದ್ದರಿಂದಲೇ ನ ಮಗೆ ಯಾವ ಅನುಮಾನವೂ 


ಚಂದಮಾಮ 


(|. ಸ್ವಲ್ಪ: ಪರವಾಗಿಲ್ಲ ಅನ್ನಬಹುದು. ಮೆಲ್ಲನೆ ಎದ್ದು | 


ಕುಳಿತುಕೊಳ್ಳುತ್ತಾಳೆ. ನಾಳೆ ಯುವರಾಣಿಯ ಜನ್ಮ 
ದಿನೋತ್ಸವದ ಸಂದರ್ಭದಲ್ಲಿ ಎಲ್ಲಾ ದೇವಾಲಯ 
ಗಳಲ್ಲಿಯೂ ಪ್ರತ್ಯೇಕ ಪೂಜೆ ನಡೆಸಬೇಕೆಂದು ಮಹಾ 


ume ಪಾಪವ ನ ನ ವವ ಹಾಸ... 


ಬರಲಿಲ್ಲ. ಈಗ ಕೊಡಾ ಅವಳನ್ನು ಪರೀಕ್ಷಿಸಿದ (([ 


ರಾಜವೈದ್ಯರು ಅವಳ ಶರೀರದಲ್ಲಿ ಯಾವ ವ್ಯಾಧಿಯ 
ಲಕ್ಷಣವೂ ಇಲವೆಂತಲೇ ಹೇಳಿದ್ದಾರೆ. ಹಾಗಿರುವಾಗ 
ಹೀಗೇಕೆ ಫಕ್ಕನೆ ಶಕ್ತಿಯನ್ನೆಲ್ಲಾ ಕಳೆದುಕೊಂಡಳೋ? 
ಜಾತಕದ. ಗಂಡಕ್ಕೂ ಇದಕ್ಕೂ ಏನು ಸಂಬಂಧವೋ? 
ಗ್ರಹಶಾಂತಿ ಮಾಡಬೇಕೆನ್ನುವಿರಾ ಸ್ವಾಮಿ?” 
ಎಂದನು ರಾಜ ಚಿಂತೆಯಿಂದ. 
ಪಕ್ಕದಲ್ಲಿದ್ದ ರಾಣಿ ವಜ್ರೀಶ್ವರೀದೇವಿ, ” ಈ ದಿನ 
ವಿದ್ಯಾವತಿ ಹುಟ್ಟಿದ ದಿನ್ನ. ಪ್ರತಿವರ್ಷವೂ ಅವಳ 
ಹುಟ್ಟಿದ ದಿನವನ್ನು ವೈಭವದಿಂದ ನಡೆಸುವುದು 
ಕ್ರಮವಾಗಿತ್ತು. ಇದು ದೇಶದ ಪ್ರಜೆಗಳಿಗೆ ಕೂಡಾ 
ಸಂತೋಷ ಕೊಡು ವ ಹಬ್ಬ, ಈಗ ನಿಮ್ಮ 
ಅಭಿಪ್ರಾಯವೇನು ಆಚಾರ್ಯರೇ? ವಿದ್ಯಾವತಿ 
ಸಂಪೊರ್ಣ ಆರೋಗ್ಯಶಾಲಿನಿಯಾಗಿ ಮಾಮೂಲು 
ರೀತಿಗೆ ಬರುತ್ತಾಳೋ? ಏನಾದರೂ. ದೋಷ 
ವಿದೆಯೆ? ಶಾಂತಿ ಮಾಡಿಸಬೇಕೆ?: "ಹೇಳಿರಿ 
ಆಚುರ್ಯರೇ ! ನಿಮ್ಮ ಆಲೋಚನೆ ನನಗೇನೇನೋ 
ಅನಿಸುತ್ತದೆ !” ಎಂದಳು ಚಿಂತಾತುರತೆಯಲ್ಲಿ. 
ವಾಚಸ್ಪತ್ಕಾಚಾರ್ಯನು ಮತ್ತಿಷ್ಟು ದೀಕ್ಷೆವಹಿಸಿ, 
ವಿದ್ಯಾವತಿಯ ಜಾತಕ ಚಕ್ರವನ್ನು ಪರೀಕ್ಷಿಸತೊಡಗಿ 
ದನು. ಆಮೇಲೆ ಸ್ವಲ್ಪ ಹೊತ್ತು ಮೌನವಾಗಿದ್ದು, 
ಅನಂತರ ತಲೆಯೆತ್ತಿ, “ ಯುವರಾಣಿಯ ಜಾತಕದ 
ಗ್ರಹ ಸಂಚಾರಗಳು, ಈಗ ಒಂದು ವರ್ಷದಿಂದ 
ಶುಳಪ್ರದವಾಗಿ ಕಾಣುವುದಿಲ್ಲ. ಕೆಲವು ಗ್ರಹಗಳ 
ಉಗ್ರದೃಷ್ಠಿ ಈ ಜಾತಕದವಳ ಮೇಲೆ ಬಿದ್ದಿದೆ. 
ಆದ್ದರಿಂದಲೇ ಈಗ ಪರಿಸ್ಥಿತಿ ಹೀಗಾಗಿದೆ. ಹೀಗೆಯೇ 
ಇದರೆ ಮುಂದೇನಾಗುವುದೋ ? ಸರಿಯಾಗಿ ಹೇಳ 
ಬೇಕಾದರೆ, ಗ್ರಹ  ಸಂಚಾರಗಳು ಶುಭಪ್ರದಕ್ಕೆ 
ತಿರುಗಬೇಕಾದರೆ ಹನ್ನೊಂದು ತಿಂಗಳು, ಹನ್ನೊಂದು 
ದಿನಗಳವರೆಗೆ ಅವಧಿ ಬೇಕು. ಅಷ್ಟರವರೆಗೆ ಅವಳನ್ನು 
ಕಣ್ಣಿನ ರೆಪ್ಪೆಯ ಹಾಗೆ ಜಾಗರೂಕತೆಯಿಂದ ಕಾಪಾಡ 


ಚಂದಮಾ ಮ | 4 


Scanned by CamScanner 


ಬೇಕು. ಈಗ ಮೊದಲು ಅವಳೆ ನಿವಾಸವನ್ನು 
ಈ ಭವನದಿಂದ ಬೇರೊಂದು ಭದ್ರವಾದ ಭವನಕ್ಕೆ 


ಬದಲಾಯಿಸಿ ಬಿಡುವುದು ಒಳ್ಳೇದು. 
ಕೂಡಾ” ಎಂದನು. 

ರಾಣಿಗೆ ಕಣ್ಣೀರು ತುಂಬಿ, “ ಈ ಸ್ಥಿತಿಯಲ್ಲಿ 
ಇವಳನ್ನು ಎಲ್ಲಿಗೆ ತಾನೇ ಕಳುಹಿಸುವುದು 
ಆಚಾರ್ಯರೇ? ಪ್ರತಿ ವರ್ಷ ಇವಳ ಜಾತಕ 
ಪರೀಕ್ಷಿಸಿ ನೋಡಬೇಕಿತ್ತೋ ಏನೋ ? ” ಎಂದಳು 
ಗದ್ಗದಿತಳಾಗಿ. | 

ಜ್ಕ್ಮೋತಿಷಾಚಾರ್ಯನಿಂದೆ ಯಾವ ಉತ್ತರವನ್ನೂ 
ಕೊಡಲಾಗಲಿಲ್ಲ. | . ಆಕ 

ಸ್ವಲ್ಪ ಹೊತ್ತಿನ ಮೇಲೆ ರಾಜನೇ ಮೌನವನ್ನು 
ಮುರಿದು, “ ರಾಜಧಾನೀ ನಗರದಲ್ಲಿರುವ. ಸಾರಸ 
ಸರೋವರದ ಮಧ್ಯದಲ್ಲಿರುವ ದ್ವೀಪದಲ್ಲಿ ಬೇಸಗೆಯ 
ಬಿಡದಿಗಾಗಿ ನಿರ್ಮಿಸಿದ ವಿಶ್ರಾಂತಿ ಭವನವಿದೆ. 
ಕುಮಾರಿಯನ್ನು ಅಲ್ಲಿಗೆ ಸಾಗಿಸುವುದು ಒಳ್ಳೆಯ 


ಅತ್ಯಗತ್ಯ 


ವಿ೧ಿ 


ಕಕ 
ತಿ? 


_~ yf 
ಸರ್‌ ಗಾ, 
೯ ಕಾರ್‌ NE ಬ 
ides pats FC Ra mE ಬ ತೆ 
$ 
ತ” wl K ಜೀ ಹ್‌ ಅ ಕ 
| AN 
ಷ್ಟ ಸಿ ನ ತಾ P\ 14 I) ಲ್ನ ಚ್‌ 
ಕ್‌ [ MR | ೨ ಜಾರ - * 
ನ್ಯಾ ip ರ್ಕ 
ne & D ಕೆ ತೆ 
') ಹ ಸೂ | ® 
ಕ್‌ ತ ಮಾನಾ 
ಹ ಸೀ ಯು 
ಕ್‌ ೪ ತ 
ಫ್‌ \ ಮ್‌ / 
- | AL ಶೆ 
3 


ದೆಂದು. ನನಗೆ ಕಾಣುತ್ತದೆ. ಅದೇನೂ ಇಲ್ಲಿಗೆ 
ಹೆಚ್ಚು ದೂರದಲ್ಲಿಲ್ಲ. ಭದ್ರತೆಗೂ ಸರಿಯಾಗಿದೆ. 
ನಾವು ದಿನಾ ಹೋಗಿಬರಲು ಅನುಕೂಲವಾಗಿ 
ಸಮಾಪವಾಗಿಯೇ ಇರುತ್ತೆ. ಅವಳಿಗೆ ಬೇಕುದ್ದ 
ನ್ನೆಲ್ಲಾ ಅಲ್ಲಿಯೇ ಏರ್ಪಡಿಸಿಬಿಡೋಣ " ಎಂದನು. 
“ಆ ಸಾರಸ ಸರೋವರವು ಇಲ್ಲಿಗೆ ಆಗ್ನೇಯ 
ದಿಕ್ಕಿನಲ್ಲಿ ತಾನೇ ಇದೆ?” ಎಂದು ಕೇಳಿದನು 
ಜ್ಯೋತಿಷಾಚಾರ್ಯ. ' . * ! | 
ಹೌದೆಂದನು ರಾಜ. "ಹಾಗಿದ್ದರೆ ಯುವರಾಣಿ 
ಯನ್ನು ಅಲ್ಲರಿಸುವುದು ಎಲ್ಲಾ ವಿಧದಲ್ಲಿಯೂ 


ಕ್ಷೇಮವೇ ನಿಜ. ಇನ್ನೊಂದು ಮುಖ್ಯ ವಿಷಯ 


ವೇನೆಂದರೆ, ಯುವರಾಣಿ ಅಲ್ಲಿ ಏಕಾಂತದಲ್ಲೇ ಕಾಲ 
ಕಳೆಯಬೇಕು. ತಂದೆ ತಾಯಿಗಳ ದೃಷ್ಟಿ ಕೂಡಾ 
ಅವಳ ಮೇಲೆ ಬೀಳಬಾರದು. ಇಷ್ಟು ವರ್ಷಗಳ 
ವರೆಗೆ ಪ್ರಜೆಗಳ ಆನಂದದ ದೃಷ್ಟಿ ತಗಲಿಯೇ 
ಅದರ ಜ್ವಾಲೆ ಫಕ್ಕನೆ ಭುಗಿಲೆದ್ದು ಬೀಳಿಸಿ ಹಾಕಿರ 


ಪಿಪಿ 


ಬಂದಿದ್ದರು. 


ಬೇಕು. ಈಗ ಅವಳೊಂದಿಗೆ ಒಬ್ಬಳು ಪರಿಚಾರಿಕಿ 
ಮಾತ್ರ ಜತೆಯಾಗಿದ್ದರೆ ಸಾಕು. ಅವರಿಬ್ಬರಿಗೆ | 
ಆಹಾರ ಪಾನೀಯಗಳನ್ನು ರಾಜಭವನದಿಂದಲೇ 
ಕಳುಹಿಸಬಹುದು. ಶಿಂಗಳಿಗೊಂದುಸಾರಿ ನೀವು 
ಹೋಗಿ ಮಗಳನ್ನು ನೋಡಿಬನ್ನಿರಿ. ನಿಮ್ಮ ಮಗಳ 
ಕ್ಷೇಮಕ್ಕಾಗಿ ಇದು ನೀವು ಮಾಡುವ ತಪಸ್ಸಿನ ಹಾಗೆ 
ಭಾವಿಸಿಕೊಳ್ಳಿರಿ, ಇವೆಲ್ಲಾ ಎಂದೆಂದಿಗೂ ಅಲ್ಲ; 
ತಾತ್ಕಾಲಿಕವಾಗಿಯೇ ಅಂದುಕೊಳ್ಳಿರಿ, ಗ್ರಹದೋಷ 
ತೊಲಗಿಹೋದ ಕೂಡಲೇ ಮಗಳು ಎಂದಿನಂತಾಗು 
ತಾಳೆ. ಆಗಲೇ ಅವಳಿಗೆ ಮದುವೆಯ ಯೋಗ 
ಕೂಡಾ ಬರುತ್ತದೆ. ಆದರೆ ನಿಮಗೆ ಯಾವ 
ಚಿಂತೆಯೂ ಬೇಕಾಗಿಲ್ಲ. ಭಗವಂತನ ಮೇಲೆ ಭಾರ 
ಹಾಕಿ, ನಿಶ್ಚಿಂತರಾಗಿರಿ, ನಾನು ಇಲ್ಲಿಗೆ ಹೊರಡು 
ವಾಗ ಮನೆಯ ಹತ್ತಿರ ಜಗತ್ತತ್ಕಾಚಾರ್ಯರು 
ಈ ವಿಷಯವನ್ನು ಅವರೊಂದಿಗೆ 
ಪ್ರಸ್ತಾಪಿಸಿ, ನೀವು ಯುವರಾಣಿಯನ್ನು ನೋಡಲಿಕ್ಕೆ 
ತಕ್ಕ ಶುಭ ಸಮಯ ಯಾವುದೆಂದು ತಿಳಿದು ಹೇಳು 
ತ್ರೇನೆ'' ಎಂದು ಅಲ್ಲಿಂದ ಹೊರಗೆ ಹೊರಟನು. 

ಕೂಡಲೇ ಅವನು ಹೇಳಿದಂತೆ ನಡೆಯಬೇಕಾದ. 
ಕಾರ್ಯಗಳೆಲ್ಲಾ ಲಗುಬಗನೆ ನಡೆದುವು. ವಿಶ್ರಾಂತಿ 
ಭವನವನ್ನು ಯುವರಾಣಿಗೆ ತಕ್ಕಂತೆ ಸಿದ್ಧಪಡಿಸಲು 
ರಾಜನು ಭಟರನ್ನು ಕಳುಹಿಸಿದನು. ವಿದ್ಯಾವತಿ 
ಹುಟ್ಟಿದಂದಿನಿಂದ ಅವಳ ಅಗತ್ಯಗಳನ್ನೆ ಲಾ ನೋಡಿ 
ಕೊಳ್ಳುತ್ತಿದ್ದೆ ರಾಣಿಯ ವೃದ್ಧ ಪರಿಚಾರಿಕೆ ಕಮಲೆ 
ಯನ್ನು ಯುವರಾಣಿಯೊಂದಿಗೆ ಕಳುಹಿಸಬೇಕೆಂದು 
ರಾಣಿ ನಿರ್ಣಯಿಸಿಕೊಂಡಳು. ಯುವರಾಣಿಗೂ, ಆ 
ಪರಿಚಾರಿಕೆಗೂ ಬೇಕಾದ ಆಹಾರ ಪಾನೀಯಗಳನ್ನು 
ರಾಜಪ್ರಾಸಾದದಿಂದ . ಆರು ಮಂದಿ ಸೇವಿಕೆಯರು 
ದಿನಕ್ಕೆ ಇಬ್ಬರ ಹಾಗೆ ತೆಗೆದುಕೊಂಡು ಹೋಗಲು 
ಏರ್ಪಡಿಸಲ್ಪಟ್ಟಿತು. ಕಮಲೆ ಯುವರಾಣಿಯ 
ಹತ್ತಿರವೇ ಇರುವವಳು. 


ಚಂದಮಾಮ 


ಯ ಯ AI NL SL ಮ ಮಮಾ ಸುಸು ರಾವಾ ಎನ ಚ ಸಯ 
Scanned by CamScanner 


6 > ಜಟ ಸಾರು 
\ CEB, SS 
ಭ್‌ MER 


WA 
* 


AN 
NN 


NNN 
NN 
ಸು 


N 
N 


ANN 
NN 


N 


Scanned by CamScanner 


WN 
N 


NN 


| se ಜ್ನ 
ke: ಖು 


ಜ್ಯೋತಿಷಾಚಾರ್ಯನ ಸಲಹೆಯ ಪ್ರಕಾರ, 
ಸರಿಯಾಗಿ ಅರ್ಧರಾತ್ರಿಯ ಸಮಯದಲ್ಲಿ ಯುವ 
ರಾಣಿ ರಾಜಪ್ರಾಸಾದದಿಂದ ಮೇನಾದಲ್ಲಿ ಹೊರಟಳು. 
ರಾಜನೂ ರಾಣಿಯೂ ರಾಜಪ್ರಾಸಾದದ ಸಿಂಹ 
ದ್ವಾರದವರೆಗೆ ಬಂದು ಸಾಗ ಕಳುಹಿಸಿದರು. ವೃದ್ಧ 
ಪರಿಚಾರಿಕೆ ಕಮಲೆಯೊಂದಿಗೆ ಮತ್ತಿಬ್ಬರು 
ಸಹಚರಿಯರು ಕೂಡಾ ಸಾರಸ ಸರೋವರದವರೆಗೆ 
ಹೋಗಿ, ಯುವರಾಣಿ ವಿದ್ಯಾವತಿಯನ್ನು ಅಲ್ಲಿ 
ಇಳಿಸಿ ಹಿಂದಿರುಗಿ ಬಂದರು. 

ಅಲ್ಲಿಂದ ದೋಣಿಯವನು ಯುವರಾಣಿಯನ್ನೂ 
ಪರಿಚಾರಿಕೆಯಾದ ಕಮಲೆಯನ್ನೂ ದೋಣಿಯಲ್ಲಿ 
ಕುಳ್ಳಿರಿಸಿಕೊಂಡು ಸರೋವರದ ಮಧ್ಯದಲ್ಲಿರುವ 
ದ್ವೀಪದಲ್ಲಿಳಿಸಿ, ವಿಶ್ರಾಂತಿ ಭವನದ ಮೆಟ್ಟಿಲಿನ 
ಹತ್ತಿರವವರೆಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಹಿಂದಿರುಗಿ 
ಬಂದು ತೀರದಲ್ಲಿ ನಿಂತಿದ್ದ ` ಪರಿಚಾರಿಕೆಯರಿಗೆ ಆ 
ಸಂಗತಿಯನ್ನು ತಿಳಿಸಿದನು. 14 

ತಮ್ಮ ಕುಮಾರಿಯನ್ನು ಹೀಗೆ ಹಠಾತ್ತಾಗಿ 
ತಮ್ಮಿಂದ ದೂರ ಮಾಡಿಸಿದ ವಿಧಿಯ ವೈಪರೀತ್ಯ 
ನೆನೆದುಕೊಂಡು ರಾಜದಂಪತಿಗಳು ತೀರದ ಚಿಂತೆಗೆ 
ಒಳಗಾದರು. ಒಬ್ಬರನ್ನೊಬ್ಬರು ಸಮಾಧಾನಪಡಿಸಿ 
ಕೊಳ್ಳುತ್ತ, ಕುಮಾರಿಯನ್ನು ನೋಡಲು ತಕ್ಕ ಶುಭ 
ಘಳಿಗೆ ತಿಳಿಯಪಡಿಸಲು ಜ್ಯೋತಿಷಾಚಾರ್ಯನು 


ಯಾವಾಗ ಬರುತ್ತಾನೋ ಎಂದು ಅವನ ಬರುವಿಕೆ 
ಯನ್ನೇ ನಿರೀಕ್ಷಿಸುತ್ತ ಕಾದುಕೊಂಡಿದ್ದರು. 
ಯುವರಾಣಿಗೆ ಬಂದು ಮುಸುಗಿದ ಈ ದುರ್ಗತಿ 
ಯನ್ನು ದೇಶದ ಪ್ರಜೆಗಳಿಗೆ ತಿಳಿಯಪಡಿಸಲು 
ರಾಜನು ದೇಶದ ನಾಲ್ಕು ಮೂಲಿಗಳಿಗೂ ಭಟರನ್ನು 
ಕಳ:ಹಿಸಿದನು. ಬರುವ ವರ್ಷ ಯುವರಾಣಿಯ 
ಜನ್ಮದಿನೋತ್ಸವವನ್ನು ಇನ್ನಿಷ್ಟು ಘನ ರೀತಿಯಲ್ಲಿ / 
ಏರ್ಪಡಿಸಲಾಗುತ್ತದೆಂದೂ, ಚಿಂತಿಸುತ್ತಾ ದಿಗಿಲು 
ಬೀಳುವುದನ್ನು ಬಿಟ್ಟು, ಎಂದಿನಂತೆ ತಮ್ಮ ಕರ್ತವ್ಯ 
ಗಳನ್ನು ಮಾಡಿಕೊಂಡಿರಬೇಕೆಂದೂ ಅದುವರೆಗೆ 
ಸಹನೆಯಿಂದಿರಬೇಕೆಂದೂ ರಾಜನು ಪ್ರಜೆಗಳಿಗೆ 
ಸಮಾಧಾನವಾಗುವಂತೆ ಡಂಗುರ ಸಾರಿಸಿದನು. 

ಆ ಬಗೆಯ ಡಂಗುರ ಮಾತುಗಳನ್ನು ಕೇಳಿ ಪ್ರಜೆ 
ಗಳಿಗೆ ಬಹಳಮಟ್ಟಿಗೆ ಸಮಾಧಾನವಾಯಿತು. ಕೆಲವು 
ದಿನಗಳವರೆಗೆ ದೇಶದೊಳಗೆಲ್ಲಾ ವಿಚಿತ್ರವಾದೊಂದು 
ಪ್ರಶಾಂತತೆ ನೆಲೆಸಿತು. ಅದು ಭಗ್ನಬಾಗಿ ಸಿಡಿಯಲು 
ಹೆಚ್ಚು ಕಾಲ ಹಿಡಿಯಲಿಲ್ಲ. 


ಒಂದು ದಿನ ಸಾರಸ ದೀಪದ 


ಸರೋವರ ವ 


ವಿಶ್ರಾಂತಿ ಭವನದಲ್ಲಿ ವಿದ್ಯಾವಶೀ ಯುವರಾಣಿ 
ಮಾಯವಾಗಿರುವಳೆಂಬ ಸುದ್ದಿ ಎದ್ದಿತು. ಅದನ್ನು 
ಕೇಳಿ ದೇಶದ ಜನತೆಗೆಲ್ಲಾ ದಿಗ್ಭ್ರಾಂತಿಯಿಂದ ತಲೆ 
ಗಳು ಸಾತ್ತಿದುವು !, 


—( ಇನ್ನೂ ಇದೆ) ' 


Scanned by CamScanner 


ಹ > 4 4 «1X / ಕ 
೫). M 
4 ಲ್‌ಿ ತ] BT 


[4 


| 


[ ವೀರಗಿರಿಯ ಯುವರಾಣಿ ವಿದ್ಯಾವತಿಯ ಜನ್ಮದಿನೋತ್ಸವಕ್ಕೆ ಮೂರು ದಿನಗಳಿಗೆ ಮೊದಲೇ ಯುವರಾಣಿಗೆ 
ಏನೆಂದು ತಿಳಿಯದ ರೋಗದಿಂದ ಏಳಲಾಗದಂತಾದಳು. ಜ್ಯೋತಿಷಾಚಾರ್ಯರ ಆಲೋಚನೆಯಂತೆ ಅವಳನ್ನು 
ಸರೋವರದ ನಡುವಿನ ವಿಶ್ರಾಂತಿ ಭವನಕ್ಕೆ ಕಳುಹಿಸಿದರು. ಅಲ್ಲಿ ಕ್ಷೇಮವಾಗಿದ್ರ ಅವಳು ಫಕ್ಕನೆ ಕಾಣದೆ 
ಹೋದಳು. ಅದುವರೆಗೆ ದಿನದಿನಾಭಿವೃದ್ಧಿ ಪಡೆಯುತ್ತಿದ್ದವಳಿಗೆ --ಅದುವರೆಗೆ ] 


ಸುಕ್ಷೇಮವಾಗಿದ್ದ ರಾಜಕುಮಾರಿ, ಜ್ಯೋತಿಷಾ ದಲ್ಲಿ ಹೋಗಬಹುದೆಂದಾಯಿತು. ಹಾಗೆ ಮೊದಲನೇ 
ಚಾರ್ಯ ಪ್ರವರರಿಬ್ಬರು ಹೇಳಿದಂತೆಯೇ ದಿನೇ ದಿನವಂತೂ ರಾಜ ರಾಣಿಯರು ಆದೇಶಿಸಿದಂತೆ 
ದಿನೇ ಆರೋಗ್ಯ ಸುಧಾರಿಸಿಕೊಂಡು ಬರುತ್ತಿರುವಳು. ಸಾರಸ ಸರೋವರದವರೆಗೆ ಹೋಗಿ ಯುವರಾಣಿ 
ಫಕ್ಕನೆ ಮಾಯವಾಗುವ ಮೊದಲು ಹನ್ನೊಂದು ಯನ್ನು ಅಲ್ಲಿ ಇಳಿಸಿ ಬಂದ ಶಾಲಿನೀ, ಮಾಲಿನಿಯ 
ತಿಂಗಳು ಶುಭಕರವಾಗಿಯೇ ಸಾಗಿತ್ತು. ಮೊದಲೇನೋ ರೆಂಬ ಪರಿಚಾರಿಕೆಯರೇ ಕುಮಾರಿ ವಿದ್ಯಾವತಿಯನ್ನು 
ಒಂದು "ತಿಂಗಳವರೆಗೆ ತಾಯಿ ತಂದೆಯರು ಅವಳನ್ನು ದ್ವೀಪಭವನದಲ್ಲಿ ಇಳಿಸಿ ಹಿಂದಿರುಗಿ ಬಂದಿದ್ದರು. 

ನೋಡಬಾರದೆಂದು ಜ್ಯೋಶಿಷಾಚಾರ್ಯನು ಹೇಳಿ ಮರುದಿನ ಬೆಳಗಾದ ಕೂಡಲೇ ಶಾಲಿನಿ 
ದನು. ಆಮೇಲೆ ಅವನ ಮಿತ್ರ ಜಗತ್ಪತಾಚಾರ್ಯನ ಮಾಲಿನಿಯರೇ ಯುವರಾಣಿ ವಿದ್ಯಾವತಿಗೆ ಬೇಕಾದ 


ಅಭಿಪ್ರಾಯದಂತೆ ಮೂರು ಮೂರು ತಿಂಗಳಿ ಊಟ, ಉಪಾಹಾರ, ಪಾನೀಯಗಳನ್ನು ತೆಗೆದು 
ಗೊಮ್ಮೆ ಜ್ಯೋತಿಷಾಚಾರ್ಯನು ಹೇಳುವ ಸಮಯ ಕೊಂಡು ಬಿಡದಿಯ ಭವನಕ್ಕೆ ಹೊರಟರು. ದೋಣಿ 


“ಆಂದಮಾಮ? | 
ne ಹು ಪಘಘವಪಪ ಹೂ ತಹ ಪಟಟವ ಗಟ ರಳ ಸಯ ಜಡಗ 


Scanned by CamScanner 


4, 
ಹ 
೫ 


M UTE 


Me /1 AW 
ಗ (4 NR 


ಯವನು ಅವರನ್ನು ಬಿಡದಿ ಭವನದ ಮೆಟ ಲಿನ 
ವರೆಗೆ ಕರೆದೊಯ್ದು ಅಲ್ಲಿ ಇಳಿಸಿದನು. ಯುವರಾಣಿ 
ಆ ರಾತ್ರಿಯಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡಿ 
ಕೊಂಡಿದುದರಿಂದ ಪರಿಚಾರಿಕೆಯರಿಗೆ ಬಹಳ 
ಸಂತೋಷವಾಯಿತು. ಅಲ್ಲೇ ಇರುವ ವೃದ್ಧ ದಾಸಿ 
ಕಮಲೆ, ಯುವರಾಣಿ ನಿನ್ನೆಗಿಂತ ಚೆನ್ನಾಗಿದ್ದಾಳೆಂದಳು. 
ಅವಳು ಆರೋಗ್ಯವಾಗಿದ್ದುದರಿಂದ ತಾನೇ: ಇಂತಹ 
ಸುಖನಿದ್ರೆ 1! ಅವಳಾಗಿ ಎದ್ದ ಮೇಲೆ ಆ ಪರಿಚಾರಿಕೆ 
ಯರು ಅವಳಿಗೆ ಸ್ನಾನಮಾಡಿಸಿ, ಊಟ ಬಡಿಸಿದರು. 
ಆಮೇಲೆ ಆ ಪರಿಚಾರಿಕೆಯರು ಹಿಂದಿರುಗಿ ರಾಜ 
ಭವನಕ್ಕೆ ಬಂದು, ಯುವರಾಣಿಯಲ್ಲಿ ಬಂದಿರುವ 
ಒಳ್ಳೆಯ ಮಾರ್ಪಾಡುಗಳನ್ನು ರಾಜಾರಾಣಿಯ 
ರೊಂದಿಗೆ ಹೇಳಿದರು. ಜ್ಕೋತಿಷಾಚಾರ್ಯನು 
ಹೇಳಿದ ಹಾಗೆ ಮಗಳ ಆರೋಗ್ಯ ಚೆನ್ನಾಗುತ್ತ 


ಬರುವ ಲಕ್ಷಣಗಳನ್ನು ಕೇಳಿ ರಾಜಾರಾಣಿಯರಿಗೆ 
ಬಹಳ ಸಂತೋಷವಾಯಿತು. 


೧೮ 


ಎರಡನೇ ದಿನ ನಂದಿನಿ, ದೇವಯಾನಿ ಎಂಬ 
ಪರಿಚಾರಿಕೆಯರು ಯುವರಾಣಿಗೆ ಭೋಜನ 
ಪಾನೀಯಗಳನ್ನು 


ಚೆನ್ನಾಗಿರುವಂತೆ ಗೊತ್ತಾಯಿತು. ಮೂರನೇ ದಿನ 
ಶಾಂತ, ಶಾರದ ಎಂಬ ಪರಿಚಾರಿಕೆಯರು ಯುವ 
ರಾಣಿಗೆ ಭೋಜನ, ಫಲಹಾರ ಪಾನೀಯಗಳನ್ನು 
ಕೊಟ್ಟು ಬಂದರು. ದಿನದಿಂದ ದಿನಕ್ಕೆ ಕುಮಾರಿಯ 
ಆರೋಗ್ಯ ಬೆಳಗುತ್ತಾ ಬರುವುದನ್ನು ಕೇಳಿ, ತಾವು 
ಯಾವಾಗ ಅವಳನ್ನು ನೋಡುವೆವೋ ಎಂದು 


ರಾಜನೂ ರಾಣಿಯೂ ತುಂಬಾ ಕುತೂಹಲದಿಂದ 


ದಿನಗಳನ್ನು ಎಣಿಸಿಕೊಂಡಿದ್ದರು. ; 

ಮೊದಲನೇ ಸಾರಿಯ ಮೂರು ತಿಂಗಳಾದ 
ಮುಂಚಿನ ದಿನ ಸಾಯಂಕಾಲ ಪ್ರಧಾನ ಜ್ಯೋತಿಷಾ 
ಚಾರ್ಯನು ರಾಜದರ್ಶನಕ್ಕಾಗಿ ಬಂದಿರುವ ಸಂಗತಿ 
ತಿಳಿದು, ರಾಜನೇ ಹೋಗಿ ಕರೆದುಕೊಂಡು ಬಂದು 
ಉಚಿತಾಸನದಲ್ಲಿ ಕೂಡಿಸಿದನು. 

ಚಿಂತೆಯ ಮುಖಭಾವದಲ್ಲಿರುವ ರಾಜದಂಪತಿ 
ಗಳನ್ನು ನೋಡಿ, ಜ್ಯೋತಿಷಾಚಾರ್ಯನು 
ಮುಗುಳ್ನಗು ಸೂಸುತ್ತ, “ ಮಹಾರಾಜರೇ, ನೀವು 
ನಾಳೆ. Ra ಗಿ ಯುವರಾಣಿಯನ್ನು ನೋಡಿ ಬರ 
ಬಹುದು. ಮಧ್ಯಾಹ್ನದ ಅನಂತರ ಯಾವಾಗ 
ಬೇಕಾದರೂ ಹೋಗಬಹುದು. ಆದರೆ ಸೂರ್ಯಾಸ್ತ 
ಮಾನದೊಳಗೆ ಬಂದುಬಿಡಿ" ಎಂದನು. 

“ ಮುದ್ದು ವಿದಾ ್ಯವತಿಯನ್ನು ನೋಡಿ ಮೂರು 
ವಾರಗಳಾದ: ವು. ಅವಳು ಇಲ್ಲಿ ನಮ್ಮ ಮನೆ 
ಯಲ್ಲಿದರೂ ಜೊ ್ಕೀತಿಷರತ್ನರಾದ ನಿಮ್ಮ ಮಾತು 
ಕೇಳಿದಂದಿನಿಂದಲೇ. ನಾನು ಅವಳನ್ನು "ಕಣ್ಣೆತ್ತಿ 
ನೋಡುವುದನ್ನು ಬಿಟ್ಟಿದೆ. ಆ ಮೂರು ವಾರ 
ಗಳೆಂಬುದು ಮೂರು ವಷ ೯ಗಳಾದ ಹಾಗಿದೆ!” 
ಎಂದಳು ರಾಣಿ. “ ಆಚಾರ್ಯರೇ ನಾಳೆ ಹೋಗ 


ಚಂದಮಾಮ 


er eee ಶಾ೫227222ಹಾಗಾಗಾಗಾ ಬಾಣಾ eee 


Scanned by CamScanner 


| ತೆಗೆದುಕೊಂಡು ಹೋದರು, 
‘ಆ ದಿನವೂ ಯುವರಾಣಿಯ ಆರೋಗ್ಯ ಇನ್ನಿಷ್ಟು 


ಬಹುದೆಂದರಲಾ? ಚಿಂತೆ ಬಿಡು!" ಎಂದನು 
ಹರಾಜ, ರಾಣಿಗೆ ಸಮಾಧಾನವಾಗುವಂತೆ. 
ಹಾಗೆಯೇ ರಾಜನು ವಾಚೆಸ್ಪತಾಚಾರ್ಯನನ್ನು 
ನೋಡಿ, “ ವಿದ್ಯಾವತಿಯ ಗ್ರಹಸಂಚಾರ ಸ್ಥಿತಿಯಲ್ಲ 
ಬದಲಾವಣೆ ಬಂದಿದೆಯೇ ? ಈ ವಿಷಯವಾಗಿ 
ಜಗತ್ಪತಾಚಾರ್ಯರನ್ನು ವಿಚಾರಿಸಿದಿರಾ?” ಎಂದನು. 
“ ಎಚಾರಿಸಿದೆನು. ಆತನೂ ನನ್ನ ಅಭಿಪ್ರಾಯಕ್ಕೆ 
ಏಕೀಭವಿಸಿದ್ದಾನೆ. ಇನ್ನೊಂದು 'ನಲವತ್ತು ದಿನಗಳ 
ವರೆಗೆ ವಿದ್ಮಾವತಿಯ ಸ್ಥಿತಿ ಹೀಗೆಯೇ ಇರುತ್ತ 
ದೆಂದು, ಆಮೇಲೆ ಪ್ರಕಾಶಿಸುತ್ತಾಳೆಂದು ಅವನೂ 
ಅಭಿಪ್ರಾಯಪಡುತ್ತಾನೆ. ಇನ್ನೇನೂ ಚಿಂತಿಸಬೇಡಿ. 


ನಾಳೆ ನೀವೇ ನೋಡಿದರೆ ವಿಮಗೇ ಗೊತ್ತಾಗು 
ತ್ತದೆ” ಎಂದು ಹೇಳಿ, ವಾಚಸ್ಪತಾಚಾರ್ಯನು 


ಅಲ್ಲಿಂದ ಹೊರಟನು. ; 
ರಾಜದಂಪತಿಗಳು ಯುವರಾಣಿಯನ್ನು ನೋಡಲು 

ಇಪ್ಪತ್ತೊಂದನೇ ದಿನ ಮಧ್ಯಾಹ್ನದ ಮೇಲೆ ತಕ್ಕ 

ಸಮಯವೆಂದು ಜ್ಯೋತಿಷಾಚಾರ್ಯನು ತಿಳಿಸಿರು 


ಬ ಕೆ... 
1 hist 1 ಕ್ರ Ws 


ತ್ರ 
ಇರ್‌ ಕ್ಕ 


Scanned by CamScanner 


ಪ್ರಸ್ತುತ ಪರಿಸಿತಿಯನ್ನು 
ಎ 


ವುದರಿಂದ, ಆ ದಿನ ಯುವರಾಣಿ ಮಧ್ಯ್ಮಾಹ 
ಭೋಜನಾದಿಗಳನ್ನು ಮುಗಿಸಿ, ವಿಶ್ರಾಂತಿ 
ಮೇಲೆ ಅವಳನ್ನು ನೋಡುವುದು 
ಕೊಂಡರು ರಾಜದಂಪತಿಗಳು. 
ಯುವರಾಣಿಯನ್ನು ನೋಡಲು ರಾಜನೂ, 
ರಾಣಿಯೂ ಹೋಗುತ್ತಾರೆಂದು ತಿಳಿದು 
ರಾಜ ಬೀದಿಯ ಇರ್ಕೆಲಗಳಲ್ಲಯೂ ದಾರಿಯುದಕ್ಕೆ 
ಸಾಲುಗಟ್ಟಿ ನಿಂತಿದ್ದರು. ಕೆಲವರು ಯುವರಾಣಿಯ 
ಕುರಿತು. ರಾಜಸೇವಕ 
ರೊಂದಿಗೆ ಕೇಳುತ್ತಿದ್ದರು. ಆಗ ರಾಜನೇ ಅವರನ್ನು 
ನೋಡಿ, ದಿನೇ ದಿನೇ ಚೆನ್ನಾಗುತ್ತಿದಾಳಂದು ಮಂದ 
ಹಾಸದಿಂದ ಹೇಳುತ್ತಿದನು. 


ಸಾರಸ ಸರೋವರದ ಹತ್ತಿರ ಕಾದುಕೊಂಡಿದ 


ದೋಣಿಯವನು ರಾಜನಿಗೂ ರಾಣಿಗೂ ನ ಸ್ಮಾರ 
ಮಾಡಿದನು. ರಾಜನೂ ರಾಣಿಯೂ ಮಾತ್ರ ದೋಣಿ 
ಯನ್ನು ಏರಿ ಕುಳಿತರು. ಅಂಗರಕ್ಷಕರು ತೀರದಲ್ಲೇ 
ನಿಂತರು. ದೋಣಿ ದ್ವೀಪದ ಕಡೆಗೆ ಕದಲಿತು. 


(೮) NR RS 


A; 


ನಮಸ್ಕಾರ ಮಾಡಿದಳು, ಅವಳು ರಾಜದಂಪತಿ 


1 
2೫೬ 


ಗಳನ್ನು ಕುಮಾರಿ ವಿದ್ಯಾವತಿ ಇರುವ ವಿಶಾಲವಾದ 


ಕೋಣೆಯೊಳಗೆ ಕರೆದುಕೊಂಡು ಹೋದಳು. 
ಆಗಲೇ ನಿದ್ದೆಯಿಂದೆದ್ದೆ ಕುಮಾರಿ ವಿದಾ ಹವತಿ 
ತಾಯಿತಂದೆಯರನ್ನು ಹ ಡಿದ ಕೂಡಲೇ ನಗುತ್ತಾ 
ಎದ್ದು ನಿಂತು ಇದಿರಾಗಿ ಬಂದಳು. " ಚೆನ್ನಾಗಿದ್ರೀಯಾ 
ತಾಯಾ !" ಎಂದು ತಾಯಿ ಮಗಳನ್ನು 
ತಬ್ಬಿಕೊಂಡು ತಲೆದಡವಿ ಮುದ್ದಿಸಿದಳು. 
ತಮ್ಮ ಕುಮಾರಿಯನ್ನು ನೋಡಿ ರಾಜದಂಪತಿಗಳ 
ಮಫ ಆನಂದದಿಂದ ಅರಳಿ ಇಷ ) ಗಲವಾದವು. 
ಸ್ವಲ್ಪ ಹೊತ್ತಾದ ಮೇಲೆ ಮಹಾರಾಣಿ ಕುಮಾರಿಯ 
ಕೈಹಿಡಿದು ನಡೆಸಿಕೊಂಡು ಪಕ್ಕದನ್ಸಿರುವ' ಉದ್ಯಾನ 
ವನಕ್ಕೆ ಹೋದಳು, 
ಮತ್ತೆ 


ಸ್ವಲ್ಪ ಹೊತ್ತು ಮಾತಾಡಿದರು. ಮಗಳ 


೨೦ 


Scanned by CamScanner 


ಅಲ್ಲಿ ಕುಳಿತು ಮೂವರೂ 


ಬಾಚಿ. 


ಬಾಯಿ ರುಚಿ, ನಿದ್ದೆ. ೨5೮04. 
ಮುಂತಾದ ಪ್ರಶ್ನೆಗಳು ಮಗಳಿಂದ ಹೊರಡುವ K 
ಸಂತೋಷದಾಯಕ ಉತ್ತರಗಳು. ಅವಳೂ ತಂದೆ 
ತಾಯಂದಿರ ಕುಶಲ ವಿಚಾರಣೆ ಮಾಡಿದಳು. 
ಹೊತ್ತು ಹೋದುದೇ ತಿಳಿಯದಂತೆ ಸೂರ್ಯನು 
ಅಸ್ತಮಿಸುವ ವೇಳೆ ಬಂತು. ಜ್ಯೋತಿಷಾಚಾರ್ಯನ 
ವಿಧಿ ಮಾರಬಾರದಷ್ಟೆ? . ರಾಜನೂ ರಾಣಿಯೂ 
ದೋಣಿಯವರೆಗೆ ಬರುವಾಗ ದಾಸಿ ಕಮಲಿಯೂ 
ಅಲ್ಲಿಯವರೆಗೆ ಬಂದಳು. ಆಮೇಲೆ ರಾಜದಂಪತಿ 
ಗಳು, ಆಚೆಗೆ ಹೊರಡುವಾಗ ಕೆಮಲೆ ಅವರಿಗೆ 
ವಂದಿಸಿ, ಮೆಟ್ಟಿಲೇರಿ ಭವನದೊಳಗೆ ಹೋದಳು: 
ಮತ್ತೆ ಮೂರು ವಾರಗಳು ಕಳೆದ ಮೇಲೆ, 
ಜ್ಯೋತಿಷಿ ವಾಚೆಸ್ಟತಾಚಾರ್ಯನು ಬಂದು 
ಕುಮಾರಿಯ ದರ್ಶನ ಕಾಲವನ್ನು ತಿಳಿಸಿದ ಪ್ರಕಾರ 
ರಾಜ ದಂಪತಿಗಳು ದ್ವೀಪದ ಭವನಕ್ಕೆ ಹೋಗಿ 
ಕ್ಷೇಮವಾಗಿರುವ: ಮಗಳನ್ನು ನೋಡಿ ಹಿಂದಿರುಗಿ 
ಬಂದರು. ಈಸಾರಿ ವಿದಾ ವತಿ ಸ್ವತಃ ಮೆಟ್ಟಿ ಲಿಳಿದು 
ದೋಣಿಯವರೆಗೆ ಬಂದು ತಂದೆ ತಾಯಿಗಳನ್ನು 
ಎದುರುಗೊಂಡಳು. ಈಗ ಅವಳು ಸಂಪೂರ್ಣ 
pe ಖಶಾಲಿನಿಯಾಗಿರುವುದರಿಂದ ಆ ಬಗ್ಗೆ ಹೆಚ್ಚು 
ಸುವ ಅಗತ್ಯ ಕಾಣಲಿಲ್ಲ, ಮಗಳೊಂದಿಗೆ 
ಆ pe ದಲ್ಲಿ ಸಂತೋಷದಿಂದ. ಕಾಲ ಕಳೆದು ಕತ್ತಲೆ 
ಯಾಗುವುದರೊಳಗೆ ಅಲ್ಲಿಂದ ಹಿಂದಿರುಗಿದರು... 
ಒಂದು ಬದಿಯಲ್ಲಿ ತಮ್ಮ ಮಗಳು ಎಂದಿ 
ನಂತಾಗುವಳೆಂಬ ಸಂತೋಷವಿದ್ದರೂ, ಮತ್ತೊಂದು 
ಕಡೆ ಕುಮಾರಿಯನ್ನು ಬಿಟ್ಟು ಇನ್ನೂ ಸುಮಾರು 
ಹತ್ತು ಶಿಂಗಳು ಕಳೆಯಬೇಕೆಂಬ ಚಿಂತೆಯೂ ಅವರ 
ಹೃದಯವನ್ನು ವೇಧಿಸಿಕೊಂಡೇ ಇತ್ತು, 
ಆಮೇಲೆ “Us ರದು ಮೂರು ವಾರಗಳು | 
ಕಳೆದುವು. ಲೆಕ್ಕದ ದಿನ ಬೆಳಿಗ್ಗೆ ಜೊ ೀತಿಷಪಾ | 
ಚಾರ್ಯನು ಬರಬೇಕಿತ್ತು, ಯಾಕೋ ಈಸಾರಿ 


ಚಂದಮಾಮ 


ಬರಲಿಲ್ಲ. ಪ್ರತಿಸಾರಿಯೂ ಲೆಕ್ಕದ ದಿನ ಬೆಳಿಗ್ಗೆ 
ಬಂದು ಆ ದಿನದ ಗ್ರಹಸಂಚಾರವನ್ನು ನೋಡಿ 
ಹೊರಡುವ ಗಳಿಗೆ ತಿಳಿಸುತ್ತೇನೆಂದು ಹೇಳಿದ್ರ 
ಜ್ಕೋತಿಷುಚಾರ್ಯನು ಈಸಾರಿ ಏಕೆ ಬರಲಿಲ್ಲ? 
ಅವನ ಮಾತು ಮಾರಿ ತಾವಾಗಿ ಹೊರಡುವ 
ಧೈರ್ಯವಿಲ್ಲದೆ ರಾಜದಂಷತಿಗಳು ಚಿಂತೆಗೆ ಬಿದ್ದರು. 

ಮರುದಿನವೂ ಜ್ಕೋತಿಷಾಚಾರ್ಯನು ಬರಲಿಲ್ಲ. 
ರಾಣಿ ರಾಜನೊಂದಿಗೆ, “ ಜ್ಯೋತಿಷುಚಾರ್ಯರನ್ನು 
ಕರೆದುಕೊಂಡು ಬರಲು ಭಟರನ್ನು ಕಳುಹಿ 
ಸೋಣವೇ? " ಎಂದು ಕೇಳಿದಳು. 

“ ಬೇಡ ದೇವೀ, ಬೇಡ. ಇದು ಮೊದಲಿನಿಂದಲೂ 
ಜ್ಕೋತಿಷಾಚಾರ್ಯರ ನಿರ್ಣಯದಂತೆಯೇ ನಡೆದ 
ವ್ಯವಹಾರ. ಇದರಲ್ಲಿ ನಾವಾಗಿ ಏನು ಮಾಡುವುದೂ 


ಸರಿಯಲ್ಲ. ಗ್ರಹಶಕ್ತಿ ಮಾನವಾತೀತವಾದದ್ದು 


ಗೊತ್ತಾ? ನಮ್ಮ ಕುಮಾರಿಯ ಕ್ಷೇಮಕ್ಕಾಗಿ ನಾವು 
ತಪಸ್ಸಿನಂಥೆ ಕ್ರಮವನ್ನು' ಅನುಸರಿಸುವುದನ್ನು 
ಮರೆಯಬೇಡ. ಆದರಂತೆ ನಮ್ಮ ಮಗಳು ಕ್ಷೇಮ 


ಶ್‌ 


| 


Scanned by CamScanner 


ವಾಗಿದಾಳೆಂದು ಪರಿಚಾರಿಕೆಯರು ಹೇಳುತ್ತಿದಾರಪ್ಟೆ? 
ಆದ್ದರಿಂದ ನಾವು ಎರಡು ದಿನ ಸಹನೆಯಿಸ:ಂದಿರೋಣ ? 
ಎಂದು ರಾಣಿಯನ್ನು ಸಮಾಧಾನಪಡಿಸಿದನು ರಾಜ. 

ಆದರೆ ಆ ದಿನ ಸಾಯಂಕಾಲವೇ ಜ್ಕೋತಿಷಾ 
ಚಾರ್ಯ ವಾಚಸ್ಪತಿ, ಮಿತ್ರ ಜಗತ್ಸತಾಚಾರ್ಯ 
ನೊಂದಿಗೆ ರಾಜಭವನಕ್ಕೆ ಬಂದನು. ಅವರನ್ನು 
ನೋಡಿದ ಕೂಡಲೇ ರಾಜನಿಗೆ ಜೀವ ಚೇತರಿಸಿ 
ದಂತಾಗಿ ಗೌರವದಿಂದ ಎದ್ದು ನಿಂತು ಅವರಿಬ್ಬರನ್ನೂ 
ಗೌರವಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿದನು. 

ಆಗ ವಾಚಸ್ಪತಾಚಾರ್ಯನು ರಾಜನನ್ನು 
ಬೇರೊಂದು ಕೋಣೆಗೆ ಕರೆದೊಯ್ದು, “ ಮಹಾ 
ರಾಜರೇ, ನೀವು ನಾಳೆ ಬೆಳಂಜಾಮದಲ್ಲೇ ಎದು 
ನಿಮ್ಮ ಮಗಳನ್ನು ನೋಡಿ ಬರಬೇಕು” ಎಂದನು. 

ಜ್ಕೋತಿಷಾಚಾರ್ಯನ ಮಾತಿನಲ್ಲಿರುವ ಅವಸರ 
ವನ್ನು ನೋಡಿ, ಏನು ಕಾರಣವೋ ಎಂದು ರಾಜನಿಗೆ 
ಆಲೋಚನೆ ಬಂತು. ಅಷ್ಟರಲ್ಲಿ ಜಗತ್ತೆ ತಾಚಾರ್ಯನು 
ಅಲ್ಲಿಗೆ ಬಂದು, “ ನಾಳೆ ಸೂರ್ಯೋದಯವಾಗುವುದ 


/ 


ಬಹು 


ಪೆ 


ರ್‌ AP 

RT ON 25 A 
2 x eA ಗ ಶಿ T 

ಕ 1 $ ww ಗ 

¥ ಹ ಜು oA bt By do, ಳ್ಳ ಪ 
: A pr | ಕ ಸ | ಸ್ಯ ಸ್‌ 

೨೨. he ¥ ತ 
6 NS te (8 
ಜ್‌ 
| 
ಡ್‌ 


ತ್‌ ಕೆ 
ನ, ಎ 
NET AN “we 
y Ka ಇಂ ಅತಾ 
ಹ್‌ ಸ್ರ ಜಂ ಮಾ ಕ ರ ಟಟ ಚಕಾ ಟಾಂ 
| ತ್ಯ 


Scanned by CamScanner 


ಡೀ New ಈ: p ಕೌ ಇ 
ಬರ್ಷಾ ಸ ಹ es ಭದ 
ಆಈ ೫೫" ಡು ಘಟ್‌ ಆ: ಈಶ ಮ . ೬ EE ರ್‌ ಹ್‌ 
ಇ NN ಗ 
ಶವಾಸನ ಉಚ ದ ಅಗ್ಗ ಸ Me 
fA, ಹ ಗಲ wi Fe ಟ್‌ ಹಾ 
4 Wye ಜೂ ಯಿ ಗ ನಗ್‌ ಜಾಗ್‌ ಕೃತ 3 ಜು”; “| 
ಕ್ಲಿ A) TY A “21 eu ಚ ಸ್ಯ 4 Ny 
ಟ್ಟ 3 ೨ ¥° ್ಷ ತೆ ಬ 


\ 
AU ಸ 
ಕ N | \ 
N Wd \\ \ WU a\ A 
me CSN WN Ke 
x 


We P 


ದ 
A Ny ಸಿ ಇ 
ls? 3p, ಮೆ ಕ್ಕಿ] 
“teeter 


ಕಲ್ಲ ಲ ಲ್ಲೇ ಅ 
ಕಾದ 
3 
asst], 


ರೊಳಗೆ ನೀವು ಯುವರಾಣಿಯನ್ನು ನೋಡಲೇ 
ಬೇಕು. ಆಮೇಲೆ ಮತ್ತು ಒಂಬತ್ತು ದಿನಗಳವರೆಗೆ 
ಶುಭಗಳಿಗೆಗಳೇ ಇಲ್ಲ. ಆಮೇಲೆ ಯುವರಾಣಿಗೆ 
ಬರಲಿರುವ ಮೂರು ತಿಂಗಳುಗಳಲ್ಲಿ ತುಂಬಾ ಸಿಕ್ಕು 
ಸಿಕ್ಕಾದ ಗ್ರಹದಶೆಗಳು ಸುತ್ತಿಕೊಳ್ಳುತ್ತವೆ. ಆ 
ಸಮಯದಲ್ಲಿ ಅವಳ ಆರೋಗ್ಯಕ್ಕೆ ಯಾವ ಕುಂದೂ 
ಬರುವುದಿಲ. ಆದರೆ...” ಎಂದು ಅವನು ಮುಂದು 
ವರಿಸಿ ಹೇಳಿದುದನ್ನು" ಲಕ್ಷ್ಯಮಾಡದೆ, ಬೆಳಂಜಾಮ 
ದಲ್ಲಿ ಹೊರಡಬೇಕೆಂಬ ಆತುರದಲ್ಲಿ ರಾಜನು, 
“ ಗೊತ್ತಾಯಿತು ಆಚಾರ್ಯರೇ, ನೀವು ಗ್ರಹಗಳ 
ಸಿಕ್ಕುಬಿಡಿಸುವ ಪ್ರಯತ್ನ ಮಾಡುವಿರಿ. ಅದನ್ನು 
ಈಗಿನಿಂದಲೇ ಪ್ರಾರಂಭಿಸಿ ಬಿಡಿರಿ” ಎಂದು ಅವರನ್ನು 


ಬಿಟ್ಟು ಅಂತಃಪುರದೊಳಗೆ ಹೋದನು ರಾಣಿಗೆ 
ತಿಳಿಸುವ ಆತುರದಲ್ಲಿ. 
“ಕೇಳಿದಿಯಾ ದೇವೀ, ಇಬ್ಬರು . ಆಚಾರ್ಯ 


ಪ್ರವರರೂ ನಾವು ನಾಳೆ ಬೆಳಿಗ್ಗೆ ಬೇಗ ' ಹೋಗಿ 


3.3 


ಮೂ ನ್‌ 


ಕುಮಾರಿಯನ್ನು ನೋಡಬೇಕು. ಇಬ್ಬರೂ ಸೇರಿ 
ಹೇಳಿಬಿಟ್ಟರು ಎಂದನು ರಾಜ ರಾಣಿಯೊಂದಿಗೆ. _) 

“ ಹೌದೇನು? ಬೆಳೆಗಾದ ಮೇಲೆ ಹೋಗ 
ಬಹುದು ತಾನೇ? ಅಷ್ಟು ಬೇಗ ಹೋಗಿ ಅವಳನ್ನು 
ನಿದ್ದೆಯಿಂದ ಎಬ್ಬಿಸಬೇಕೇ ? ಎಂದಳು ರಾಣಿ. 

pe ಅದನ್ನೆಲ್ಲಾ ಯೋಚಿಸುವಂತಿಲ್ಲ. ಇನ್ನೊಂದು 
ಮೂರು ತಿಂಗಳವರೆಗೆ ಗ್ರಹಗಳು ಸಿಕ್ಕುಪಾಶದಿಂದ 
ಅವಳನ್ನು ಸುತ್ತಿಕೊಳ್ಳುತ್ತವಂತೆ. ಅಷ್ಟರೊಳಗೆ 
ನಾವು ನೋಡಿ ಬರಬೇಕೆಂದು ಜ್ಯೋತಿಷಾಚಾರ್ಯರ 
ಆಜ್ಞೆ. ಮೊದಲು ಅವರು ಹೇಳಿದ ಹೊತ್ತಿನಲ್ಲಿ 
ನೋಡಿ ಬಂದುಬಿಡೋಣ. ಆಮೇಲೆ ಸಾವಕಾಶವಾಗಿ 
ಆಚಾರ್ಯರನ್ನು ಕಲೆದು ಸಿಕ್ಕುಬಿಡಿಸಲು ಬೇಕಾದ್ದೆಲ್ಲಾ 
ಮಾಡಿಸಿಕೊಡೋಣ ' ಎಂದನು ರಾಜ. 

“ಗ್ರಹಗಳ ಸಿಕ್ಕುಪಾಶವೆಂದರೆ ಏನೋ? ಆ 
ಪಾಶ ಕಣ್ಣಿಗೆ ಕಾಣಿಸುತ್ತೋ ಇಲ್ಲವೋ ? ಆದನ್ನೆಲ್ಲಾ 
ವಿವರವಾಗಿ ಕೇಳಿದಿರಾ. ಪ್ರಭೂ !'' ಎಂದಳು 
ಆಂತಕದಿಂದ ರಾಣಿ. 

" ಅದೆಲ್ಲಾ ಮತ್ತೆ ಕೇಳುವಾ ಅಂದೆನಲ್ಲಾ !'' 


ಕ 


ಎಂದನು ರಾಜ. ರಾಣಿ ಅಲ್ಲಿಗೆ ಬಾಯಿ ಮುಚ್ಚಿದಳು. 


ಮರುದಿನ ಉಷಃಕಾಲದಲ್ಲಿಯೇ ಯಾವುದೊಂದು 
ಎಚ್ಚರಿಕೆಯ ಮುನ್ಸೂಚನೆ ಕೊಡದೆಯೇ ಬಂದ 
ರಾಜ ದಂಪತಿಗಳನ್ನು ನೋಡಿ ದೋಣಿಯವನು 
ಅತ್ಯಾಶ್ಚರ್ಯಪಟ್ಟು ಗಡಿಬಿಡಿಗೆ ಬಿದ್ದನು. ಹಾಗೂ 
ಹೀಗೂ ಅವನು ರಾಜದಂಪತಿಗಳನ್ನು ದೋಣಿಯಲ್ಲಿ 
ಕೂಡಿಸಿ ದ್ವೀಪದ ತೀರದಲ್ಲಿ ಇಳಿಸಿದನು. ರಾಜ 
ದಂಪತಿಗಳನ್ನು ಆಹ್ವಾನಿಸಲು ಅಲ್ಲಿ ಕಮಲೆಯಾಗಲಿ, 
ಯುವರಾಣಿ ವಿದ್ಯಾವತಿಯಾಗಲೀ ಕಾಣಲಿಲ್ಲ. 
ತಾವು ಹೀಗೆ ಬರುವ ಸಂಗತಿ ಅವರಿಗೆ ಗೊತ್ತಿಲದ 
ರಿಂದ ಅವರು ಬಾರದಿರುವುದರಲ್ಲಿ ಆಶ್ಚರ್ಯವೇನಿಲ್ಲ 
ವೆಂದುಕೊಂಡು. ರಾಜದಂಪತಿಗಳು ಮೆಟ್ಟಿಲೇರಿ 
ಭವನದೊಳಗೆ ಕಾಲಿಟ್ಟರು, 


ಚಂದಮಾವು 


ದ್‌ ಎ. pe dk 


kV 


STASIS ಕಾಫೀ ಬಾನಿ ms x ae, ಸಾ 
( ವ ಸಿಕ್‌ ಕೌ 


ತ್‌ ರ್‌ 


2 
3 
ಸ್‌ 
ಶ್‌ 
ಡ್‌್‌ 
ತ್‌ 
= 
= 
=~ 
= 
ತ್ವಾ 
ಮಾ 
ನ 
NN 
ಜು 
ಇ 
ಷ್‌ 
ನಾವಿ 
ಮ 
ಮು 
ಷು 
ಇ 
ಮು 


ಮ 
ಕ ಇ 
ಸ್ನ 

\ 


ಮು 


Scanned by CamScanner 


ಆಗ ಅಲ್ಲಿ ಆತ್ಮಂತ ಗಾಬರಿಯಲ್ಲಿ ಕಕ್ಕವಿಕ್ಕಿ 


ಯಾಗಿದ್ದ ವೃದ್ಧದಾಸಿ ಕಮಲೆ ಅವರನ್ನು ನೋಡಿ, 
“ ಆಗಲೇ ಇಲ್ಲಿ ನಡೆದದ್ದು. ನಿಮಗೆ ಗೊತ್ತಾಗಿ 
ಬಿಟ್ಟಿತೇ ಪ್ರಭೂ!" ಎಂದು ಕೂಗಿಕೊಂಡಳು. 

* ಏನಾಯಿತು? ಏನು ನಡೆಯಿತು? ವಿದ್ಯಾವತಿ 
ಎಲಿ?” ಎಂದು ರಾಣಿಯೂ ರಾಜನೂ ಒಂದೇ 


ಬಾಯಿಯಲ್ಲಿ ಕೇಳಿದರು. 


“ ಅದೇ - ಅದೇ ಹುಡುಕುತ್ತಾ ಇದೇನೆ. ಯುವ. 


ರಾಣಿ - ಯುವರಾಣಿ ಎಲ್ಲಿಗೆ. ಹೋದಳಪ್ಪಾ? 
ಕಾಣೋರಿಲ್ಲವಲ್ಲಾ !...'' ಎಂದು ಪರಿಚಾರಿಕೆ ಕಮಲೆ 
ಹೆದರಿ ಬೆದರಿ ಬೀಳುತ್ತಾ ಅಂದಳು. 


“ ಭವನದ ಎಲ್ಲಾ ಕಡೆಯೂ ನೋಡಿದಿಯಾ rN 


ಮೂಲೆಗೀಲೆ ಎಲ್ಲಾ ಹುಡುಕಿದಿಯಾ? ” ಕೇಳಿದನು 


ರಂಜ. ರೋದಿಸಿ ರೋದಿಸಿ ತಲೆ ಕೆರೆದುಕೊಂಡು ಕರೆಯು 
ಮಹಾರಾಣಿಯ ಬಾಯಿಯಿಂದ ಮಾತೇ ತ್ರಲೇ ಇದಳು. | | | 
ಬರಲಿಲ. ರಾಜಾ ರಾಣಿಯವರು ಉದ್ಯಾನವನಗಳಲ್ಲೆಲ್ಲಾ 


“ ಪ್ರಭೂ, ನನ್ನ ಜೀವನ ಕಾಲದಲ್ಲಿ ಈವರೆಗೂ 
ಇಂಥಾದು ನಡೆದಿರಲಿಲ್ಲ. ಸರಿಯಾಗಿ ನಿದ್ದೆ ಬಾರದಿದ್ದ 
ನನಗೆ ರಾತ್ರಿ ಪೂರಾ ಬೋದವಿಲ್ಲದಂಥಾ ನಿದ ಯಾಕೆ 
ಬಂತೋ ! ಎಚ್ಚರಾದಾಗ ತಲೆ ಭಾರವಾಗಿತ್ತು 
ಮತ್ತೆ ಮತ್ತೆ ಮಯಕ ಬರುವ ಹಾಗಾಯಿತು ! 
ಮಂಚದಿಂದೆಂಬ್ಬಿಸಲು 


ಯುವರಾಣಿಯನ್ನು 


ಜ್ಯ me 4 ಗ ತ 


ನೀರಿನ ಕೋಣೆಗೆ ಹೋದಳೇನೋ ಅಂದುಕೊಂಡೆ, 
ಅಲ್ಲಿಯೂ ಇಲ್ಲ. ಕರೆಯುತ್ತಾ ಇಡೀ ಭವನದ 
ಕೋಣೆಗಳನ್ನೆಲ್ಲಾ ತಿರುಗಿದೆ- ಅವಳು ಕಾಣಲೇ 
ಇಲ್ಲ” ಎಂದಳು ದಾಸಿ ಕಣ್ಣೀರಿಳಿಸುತ್ತ. | 

` ಎಲ್ಲಿಗೆ ತಾನೇ ಹೋದಾಳು ? ” ಎಂದುಕೊಂಡು 
ರಾಣಿ ಶಯನಗೃಹದೊಳಗೆ ಹೋಗಿ ಎಲ್ಲಾ ತಡವಿ 
ನೋಡಿ ಹೊರಗೆ ಬಂದಳು. 


ಜನೂ ಉಳಿದ ಕೋಣೆಗಳನ್ನೆಲ್ಲಾ ತಿರುಗಾಡಿ | 


ಹುಡುಕಾಡಿ ಹಿಂದಿರುಗಿದನು. “ಎದ್ಯಾವತೀ।! 
ವಿದ್ಮಾವಶೀ 1 -ಎಲ್ಲಿರುವಿಯೇ ಅಮ್ಮಾ ! ಓಗೊಡೇ 
ನನ್ನ ಮುದೂ?...” ಎಂದು ರಾಣಿ ಒಂದೇ ಸಮನೆ 


ಹುಡುಕಿದರು: ಕರೆಯುತ್ತ. ಸುತ್ತುಮುತ್ತಲಿನ 
ದ್ವೀಪದ ನಾಲ್ಕು ಸುತ್ತಲೂ ತಿರುಗಾಡಿದರು. ಯುವ 
ರಾಣಿಯ ಜಾಡು ಎಲ್ಲಿಯೂ ಕಾಣಲಿಲ್ಲ. 


ರಾಜನು ದೋಣಿಯ:ವನನ್ನು ನೋಡಿ, “ ಸೇನಾಧಿ 


ಪತಿಯನ್ನು ಕರೆದುಕೊಂಡು ಬಾ!” ಎಂದು ಆಜಿ 
ಾ 
ಮಾಡಿದನು. 


Scanned by ೮೩೧೮೦೩೧೧7೦! 


ಇನ್ನೂ ಇದೆ) 


“ಹೆ 


ಾ 
ನಮ 
ಾಾಾ ಸ್ನ 
ನಾ 
4 
\ 


se” pS 
A 
ಕ್ಮ 
ಕ 
A 
AN 


(ಆಕಸ್ಮಿಕವಾಗಿ ಗುಟ್ಟು ಗೊತ್ತಾಗದ ರೋಗ ದಿಂದ ಬಲಹೀನತೆಗೆ ' ಗುರಿಯಾದ ವೀರಗಿಯ ಯುವರಾಣಿ 
ಎದ್ಯಾವತಿಯನ್ನು ಜ್ಯೋತಿಪಾಚಾರ್ಯನ ಸಲಹೆಯಂತೆ ರಾಜಧಾನಿಗೆ ಸಮೀಪದಲ್ಲಿರುವ ಸರೋವರದಲ್ಲಿರುವ ಬಿಡದಿ 
ಭವನಕ್ಕೆ ಸಾಗಿಸಿದರು. ಜ್ಯೋತಿಪಾಚಾರ್ಯನು ಹೇಳಿದ ಹೊತ್ತಿಗೆ ರಾಜದಂಪತಿಗಳು ಎರಡು ಎರಡು ಸಾರಿ 
ಹೋಗಿ ಕುಮಾರಿಯನ್ನು ನೋಡಿ ಬಂದರು. ಮೂರನೇ ಸಾರಿ ಹೋದಾಗ ಅಲ್ಲಿ ಕುಮಾರಿ ಕಾಣಲಿಲ್ಲ. ಹಾಗೆ 


ಅವಳು ಕಾಣದೆ ಹೋಗಲಿಕ್ಕೆ ಮೊದಲು...) 


ಇದ್ದಕ್ಕಿದ್ದ ಹಾಗೆ ಮೆಟ್ಟಿ ಬಿದ್ದವಳಂತೆ 
ಯುವರಾಣಿ ವಿದ್ಯಾಪತಿ ಎದ್ದಳು. ಆಗ ಅವಳ 
ಕಿವಿಯಲ್ಲಿ ""ಏಳಿರೇಳಿರಿ ಯುವರಾಣಿ! 


ನಾವೀಗಲೇ ನಮ್ಮ ಅರಮನೆ ಸೇರಿಕೊಳ್ಳಬೇಕು. 


ತಡವಾದರ ಅಪಾಯ! ಬಹು ದೊಡ್ಡ 
ಗಂಡಾಂತರ! ಹುಂ! ಏಳೇಳ್ರಿ!'' ಎಂದು 
ಅವಸರಪಡಿಸುವಂತೆ ತಟ್ಟಿ ಎಬ್ಬಿಸುವ ವೃದ್ಧ 
ದಾಸಿ ಕಮಲೆಯ ಮಾತು ಕೇಳುತ್ತಿತ್ತು. 
“ಯಾಕೆ? ಈ ಅರ್ಥ ರಾತ್ರಿಯಲ್ಲಿ? 


ಹಾಗೇನು ಬಂತು? ಈ ಅರ್ಧರಾತ್ರಿಯಲ್ಲಿ ! 


ಯಾವ ಶಬ್ದವೂ ಕೇಳದಿರುವಾಗ ಏನು ಭಯ 
ಬಂತು?'' ಎಂದು ಅನುಮಾನದಿಂದ ಕೇಳಿದಳು 
ವಿದ್ಯಾವತಿ. 

ಮಹಾರಾಜರು ಫಕ್ಕನೆ ಅಸ್ವಸ್ಥರಾಗಿದ್ದಾ 


ರಂತೆ! ನಿಮ್ಮನ್ನು ನೋಡಲೇಬೇಕಂತೆ! ನಿಮ್ಮ 


ಹೆಸರನ್ನೇ ಕನವರಿಸಿಕೊಂಡಿದ್ದಾರಂತೆ! ಎಲ್ಲರಿಗೂ 
ಗಾಬರಿಯಾಗಿದೆ. ನಮನ್ನು ಕರೆದುಕೊಂಡು 
ಹೋಗಲು ದೋಣಿಗಾರನು ಬಂದಿದ್ದಾನೆ. ಪ್ರಶ್ನೆ 


“ಚಂದಮಾಮ 


Scanned by CamScanner 


ಡಾ ರ್‌ 


ಕೇಳದ ಹೊರಡಿರಮ್ಮಾ''' ಎಂದಳು. ಕಮಲೆ 


ಕರ್‌ pC AS ತ 
Wy Mtge 


ಗಟ ಪಿ 
ಮ 


ಚಿಂತೆಯಿಂದ ಕೈಕಾಲುಗೆಟ್ಟವಳ ಹಾಗೆ! 
ಯಾಕೋ- ಅವಳ ಜುಟ್ಟು ಕದರಿ ಅಸ್ತವ್ಯಸ್ತ 
ವಾಗಿ ಮುಖದಮೇಲೆ ಬಿದ್ದಿತ್ತು ಅವಳ 
ಮತ್ತಾವಳ ಕಂಠಸ್ತರದ ಹಾಗೋ ಕೇಳುತ್ತಿತ್ತು 
ಹಾಗೇಕೆ? ಯಾರಿವಳು? ಏಳುವಂತೆ ಒಂದೇ 
ಸಮನೆ ಅವಸರಪಡಿಸುವಳೇಕ? 

ಈ ಬಿಡದಿ ಭವನದಿಂದ ಕದಲಬಾರ 
ನೆಂದು ಜ್ಯೋತಿಷ್ಯರು ಹೇಳಿದ್ದಾರಲ್ಲ?'' ಎಂದಳು 
ವಿದ್ಯಾವತಿ! ಆ ಮಾತು ತಾನು ಮೀರಲಾರ 


ನೆಂಬ. ದೃಢತೆಯಲ್ಲ. 
“ಅದೆಲ್ಲಾ ನಿಜವೇ ಅಮ್ಮಾ ಅದಲ್ಲಾ 
ತಿಳಿದೇ ಮಹಾರಾಜರೂ, ರಾಣಿಯವರೂ 


ಇಲ್ಲಿಗೆ ಬರಬೇಕೆಂದಿದ್ದರಂತೆ. ಅಪ್ಪರಲ್ಲ ಹಠಾ 


ತಾಗಿ ಮಹಾರಾಜರು ಬಲಹೀನರಾಗಿ ಬಿದ್ದು 


೧೮ 


Scanned by CamScanner 


ನ 
ಸ್ವರವು 


ತಿದಳು. 
೦ 


ದರಿಂದ, ನಿಮನ್ನೇ ಅಲ್ಲಿಗೆ ಬರಲು ಆಜ್ಞಾ; 
ಸಿದ್ದಾರೆ. ರಾಜದಂಪತಿಗಳ ಆ ಅಪೇಕ್ಟೆಯಂತೆಯ 
ನಾವು ಅಲ್ಲಿಗೆ ಹೋಗಬೇಕು. ಮತ್ತೆ ನಾಳೆಯೇ 


'೦ದಿರುಗಿ ಬಂದರಾಯಿತು'' ಎಂದಳು 
ಕಮಲ. 
ವಿದ್ಯಾ ವತಿ ಹಾಸಿಗೆಯ ಮೇಲಿನಿಂದ 


ಎದ್ದಳು. ಬರೂ ಹೊರಗೆ ಬಂದು ದೋಣಿ 


ಯನ್ನು ಸಮೀಪಿಸಿದರು. 
ಆಕಾತನೆಲ್ಲಾ ಮೇಘಾವೃತ್ತ ವಾ 
ರಿಂದ ಬೆಳದಿಂಗಳು ಮಸುಕು ಮಸುಕಾಗಿತ್ತು 
ಆದುದರಿಂದ ಮಾಮೂಲು ದಾರಿಯಲ್ಲ 
ಸಾಗದೆ, ಬೇರೊಂದು ದಾರಿಯಲ್ಲಿ ದೋಣಿ 
ಸಾಗುವ ಸಂಗತಿ ವಿದ್ಯಾವತಿಗೆ ತಿಳಿಯದ 
ಹೋಯಿತು. ಕಮಲೆ ಅವಳಿಗಿಂತ ವೇಗ 
ವಾಗಿ ಲಗುಬಗನೆ ನಡದು ದೋಣಿಯೊಳಗೆ 
ಹಾರಿದ ಹಾಗೆ ಹತ್ತಿ ಯುವರಾಣಿಯನ್ನು 
ಎಳೆದೇರಿಸಿಕೂಳ್ಳಲು ಕೃಚಾಚಿದಳು. 


ವಾಗಿರುವುದ 


ಯುವ 


ರಾಣಿ ದೋಣಿಯೊಳಗೆ ಸೇರುತ್ತಲೇ ದೋಣಿ 


ತೀರವನ್ನು ಬಿಟ್ಟು ಕದಲಿತು. 

ಯುವರಾಣಿಗೆ ಒಂದು ಬಗೆಯ ನಿದ್ರೆಯ 
ಮತ್ತು ಹತ್ತಿತ್ತು ಕಮಲ ಅವಳ ಹತ್ತಿರ ಕುಳಿ 
ಏನೂ ಮಾತು ಹೊರಡಿಸದೆ, 
ಬಾಯಿ ಮಚ್ಚಿ ಸುಮನೆ ಕುಳಿತಿದ್ದಳು. 

ಯುವರಾಣಿಯ ಮನಸೆಲ್ಲಾ ಅವಳ 
ತಂದೆಯ ಆರೋಗ್ಯ ಫಕ್ಕನೆ ಹಾಗೇಕೆ 
ಕಟ್ಟ ತು? ಈಗ ಹೇಗಿರುವರೋ?.. ಇದೇ 
ಯೋಚನೆಯಾಗಿತ್ತು ಆದ್ದರಿಂದ ದೋಣಿ 
ಆಚೆಯ ತೀರ ಸೇರಲಿಕ್ಕೆ ಯಾಕಿಷ್ಟು 
ಹೊತಾಯಿತೆಂದು ಕೂಡಾ ಅವಳಿಗೆ ತಿಳಿಯ 
ಏಲ್ಲ. 


ಚಂದಮಾಮ 


ಆಚೆಯ ತೀರದಲ್ಲಿ ಮೇನಾ ಇಟ್ಟುಕೊಂಡು 


ಬೋಯಿಗಳು ತಯಾರಾಗಿದ್ದರು. ಯುವ 
ರಾಣಿ ತೀರ ಸೇರಿದ ಕೂಡಲೇ ಬೋಯಿಗಳು 
ಮೇನಾ ಎತ್ತಿದ್ದೂ, ನಡೆದದ್ದೂ ಒಮ್ಮೆಗೇ 
`ನಡೆಯಿತು. | 

ಕಮಲೆ ಮೇನಾದ ಹಿಂದೆ: ಬರುತ್ತಿದ್ದಾ 
ಳಂದುಕೊಂಡ ಯುವರಾಣಿ ನಿಶ್ಚಿಂತೆಯಿಂದ 
ಕಣ್ಣು ಮುಚ್ಚಿದಳು. 

ಮೇನಾ ಫಕ್ಕನೆ ಒಂದು ಬದಿಗೆ ಮಾಲಿದ್ದ 
ರಿಂದ ಯುವರಾಣಿಗೆ ಎಚ್ಚರವಾಯಿತು. ಅರ 
ಮನೆಗೆ ಹೋಗುವ ದಾರಿಯಲ್ಲಿ ಎಂತಹ 
ಏರು ತಗ್ಗುಗಳೂ ಇರಲಿಲ್ಲ. ಆದ್ದರಿಂದ 
ಮೇನಾ ಎಲ್ಲಿಗೆ ಹೋಗುತ್ತದೆ ಎಂಬ ಅನು 
ಮಾನದಲ್ಲಿ ತೆರೆ ಸರಿಸಿ ನೋಡಿದಳು ವಿದ್ಯಾವತಿ. 
ಪರಿಚಾರಿಕೆ ಕಮಲೆಯ ಜಾಡು ಅಲ್ಲೆಲ್ಲಿಯೂ 
ಕಾಣಲಿಲ್ಲ. ಆದ್ದರಿಂದ ತಾನೀಗ ಅರಮನೆಗೆ 
ಹೋಗುವುದಲ್ಲವೆಂದೂ, ಬೇರೆ ಎಲ್ಲಿಗೋ 
ಒಯ್ಯಲ್ಪಡುತ್ತಿದ್ದೇನೆಂದೂ ಅವಳಿಗೆ 
ಗೊತ್ತಾಯಿತು. ಹೀಗೆ ಎಲ್ಲಿಗೆ ಒಯ್ಯಬ್ಬಡು 
ತ್ತೇನೆ? ಯಾಕೆ? ಅದು ಅರಣ್ಯದ ನಡುವೆ 
ಮಧ್ಯ ರಾತ್ರಿಯ ಹೊತ್ತು! ಈಗ ಬೋಯಿ 
ಗಳೂಂದಿಗೆ ಕೇಳಿದರೆ ಹೇಳಲಾರರೆಂದೂ 
ಅವಳಿಗೆ ಗೊತ್ತು! ಹೀಗೆ ಸಾಗುತ್ತಿದ್ದ ಮೇಲೆ 


ಸ್ವಲ್ಪ ಹೊತ್ತಿನಲ್ಲಿ ಒಂದು ಕಡೆಯಲ್ಲಿ ನಿಂತು 


ನೆಲವನ್ನು ತಲಪಿತು. 

"ಹೊರಗೆ ಬನ್ನಿ ಯುವರಾಣಿಯವರೇ'' 
ಎಂದು ಸ್ಟ್ರಿ ಕಂಠವೊಂದು ಅವಳನ್ನು ಕರೆಯಿತು. 

ಯುವರಾಣಿ ಹೊರಗೆ ಬಂದು ನಿಂತು, 
ಸುತ್ತುಮುತ್ತಲೂ ನೋಡಿದಳು. 

ಮೂರು ಸುತ್ತಲೂ ದಟ ವಾದ ಅರಣ್ಯ. 


ಚಂದಮಾಮ: 


Scanned by CamsScanner 


Ne 
ಕ N NU, 
\ AE 
Yk 


| ಎಂ Rea SN 
ಕ್‌ ಹಾಸ (Fa 
A ಬ ಟ್ಟ ಧಾ 
ಗ ಸ ನ ರ್ರ್‌ 
EEN ಸ್ಸ್‌ ತಡ ತತ ಬ 4 
ಎ ಗ Fe ಬ NY NNN ಹ 
AN AOA NY, ಟೋ ರ ರಾ EA 
x. BU PL ಕಫ ;, § ks RT ty 
A 1 ಸ ಇಪ] 
೬ ಕ 


\ ke NS 4 
|, PSN Pp LA 
ಗಾ” (|!!! 
1! 


RR ಚ ಲ್ಲ X 

\ (4 (We ಹ 

TAU "ಯು ದಡ 
' ಕ”, py 4 
* p A NB 


* 


ಮಹಾ ಭವನ. ವೇಪ ಭಾಷೆ ನಟನೆಯಲ್ಲಿ 
ಯುವರಾಣಿಯ ವೃದ್ಧ ಪರಿಚಾರಿಕೆಯ ಹಾಗೆ 
ಬಂದವಳು ತನಗಿಂತ ಮೊದಲೇ 'ಅಲ್ಲಿರಬೇಕಾ 
ದರೆ ಅವಳೆಷ್ಟು ಚುರುಕು! ವೃದ್ಧಗೆ ಹೇಗೆ 
ಬಂದೀತು ಅಷ್ಟು ಚುರುಕು? 

“ಈಗ ನಾವು ಎಲ್ಲದ್ದೇವೆ?'' ಎಂದು ಕೇಳಿ 
ದಳು ಯುವರಾಣಿ. ಅವಳೇನೂ ಮಾತಾಡಲಿಲ್ಲ. 

“ಸತ್ಯ ಹೇಳಿ ಬಿಡು, ನಿಜಕ್ಕೂ ಯಾರು 
ನೀನು? ನನ್ನ ತಂದೆಗೆ ಸೌಖ್ಯವಿಲ್ಲವೆಂದೂ, 
ನನ್ನನ್ನು ನೋಡಬೇಕೆಂದಿದ್ದಾರೆಂದೂ ಹೇಳಿದಿ 
ಯಪ್ಪ? ಸತ್ಯ ಹೇಳಿ ಬಿಡು! ಯಾರು ನೀನು? 
ನನ್ನಲ್ಲಗೆ ತರಿಸಿಕೊಂಡವನು ಯಾರು? ಏನು 
ಉದ್ದೇಶ ಅವನದು?'' ಎಂದು ಪ್ರಶ್ನೆಗಳ 
ಮೇಲೆ ಪ್ರಶ್ನೆ ಮಾಡಿದಳು ಯುವರಾಣಿ. 


KN—F-3 ೧೯ 


"ಸಿಟ್ಟು ಮಾಡಬೇಡ, ಯುವರಾಣಿ! ನಿಮ್ಮ 
ಪ್ರಶ್ನೆಗಳಿಗೆಲ್ಲಾ ಉತ್ತರಕೊಡಲು ನಾನು ಶಕಳಲ್ಲ. 
ಸರಿಯೂ ಅಲ್ಲ. ಈ ಮಹಾಭವನದ ಹೆಸರು 
ಮಾತ್ರ ತಿಳಿದುಕೂಳ್ಳಿ ಸಾಕು. ಇದರ ಹೆಸರು 


ಮಾಯಾಭವನ. ಇಷ್ಟು ತಿಳಿದರೆ ಸಾಕು. 
ಮತ್ತೊಂದು ಮುಖ್ಯ ವಿಪ ಪಯವೇನೆಂದರೆ, ಈ 
ಭವನದಲ್ಲಿ ನಿಮಗೆ ಯಾವ ಭಯವೂ ಇಲ್ಲ. 
ನಿಮನ್ನು ಕ್ಷೇಮವಾಗಿ ನೋಡಿಕೊಳ್ಳುವ 


ಬಾಧ್ಯತೆ ನನ್ನದು. ನಿಮಗೆ ಯಾವ ಕೊರತೆಯೂ 
ಇಲ್ಲದಂತೆ ನೋಡಿಕೊಳ್ಳುತ್ತೇ ನೆ. ಅದುವರೆಗೆ... 
ಎಂದೇನೋ ಹೇಳಲು ನೋಡಿ, 
ಮುಚ್ಚಿದಳು. 

"ಇಷ್ಟೆಲ್ಲಾ ಕೊಚ್ಚುವವಳು ನೀನಾರೆಂದು 
ಹೇಳದೆ ಮುಚ್ಚಿಟ್ಟುಕೊಂಡಿರುವಿ? ಈಗಾದರೂ 
ಹೇಳುವಿಯಾ?'' ಕೇಳಿದಳು ಯುವರಾಣಿ. 


ಬಾಯಿ 


೨೦ 


Scanned by CamScanner 


“ನೀವು ನನ್ನನ್ನು ನಿಮ್ಮ ಪರಿಚಾರಿಕೆ 
ಕಮಲೆ ಎಂದೆ ನೆನೆದು ಕರೆಯಿರಿ. ಉಳಿದು 
ದೆಲ್ಲಾ ಕ್ರಮವಾಗಿ ನಿಮಗೆ ತನ್ನಪ್ಪಕ್ಸ ತಿಳಿಯು 
ತ್ತದೆ. ಈಗ ಬನ್ನಿ ನಾನು ಹೇಳಿದ ಹಾಗೆ 
ನಡೀರಿ, ಬಿಡದಿ ಮನೆಯಲ್ಲೇ ನಿಮಗೆ 
ನಿದ್ರಾಭಂಗವಾಗಿದೆ. ನಿಮ್ಮ ತಲೆ ತುಂಬಾ 
ಭ್ರಮೆ ತುಂಬಿದ. ಸ್ವಸ್ಥ ಮಲಗಿರೀಗ'' 
ಎಂದಳಾ ಸಿ ದೃಢಕಂಠದಿಂದ. 

ಆಮೇಲೆ” ಅವಳು ಬೋಯಿಗಳ ಕಡಗೆ 


ತಿರುಗಿ "ಹುಂ, ಇನ್ನು ನೀವು ಹೋಗಬಹುದು” 


ಎಂದಳು. 

ಅವರು . ಅವಳಿಗೆ ಬಾಗಿ ನಮಸ್ಕಾರ 
ಮಾಡಿ ಹೊರಟು ಹೋದರು. ಆಮೇಲೆ 
ಪರಿಚಾರಿಕಾ ವೇಪಧಾರಿಣಿ, ಬೇಗಬೇಗನೇ' 
ಮೆಟ್ಟಲು ಹತ್ತಿ ಭವನದ ಮೇಲಂತಸ್ತಿಗೆ ಹೋಗ. 
ತೊಡಗಿದಳು. ವಿದ್ಯಾವತಿಗೆ ಅವಳನ್ನು ಅನು 
ಸರಿಸುವುದರ ಹೊರತು ಬೇರೆ ಗತಿ ಇರಲಿಲ್ಲ. 

ಅತ್ಯಂತ ಸುಂದರವಾಗಿತ್ತು ಆ ಮಾಯಾ 
ಭವನ. ಬಹಳ ವಿಶಾಲವಾಗಿತ್ತು ಆ ಕೋಣೆ. 


ಗೋಡಗಳಿಗೂ, ಸಂಭಗಳಿಗೂ ನಿಲುಗನೃಡಿ 


ಗಳನ್ನು ಅಳವಡಿಸಲಾಗಿತ್ತು ಎತ್ತ ತಿರುಗಿದರೂ 


ಖದ್ಯಾವತಿಯ  ಪ್ರತಿಬಿಂಬಗಳೇ! ಆ ಸ್ಮ 


ವಿದ್ಯಾವತಿಯನ್ನು ಕರದುಕೊಂಡು, ಭವನದ 
ಮುಂದಿರುವ ಘಾನ ಮಂಟಪವನ್ನು 
ದಾಟಿ, ಭವನದ ಕೊನೆಯ ಮಟ ಲನ ಹತ್ತಿರ. 
ಹೋದರು. ಅಲ್ಲಂದ ಮತ್ತೆ “ಮಟ )ಲೇರಿ 
ಮೇಲಾಛಿಗೆಯ ವಿಶಾಲವಾದೊಂದು ಕೋಣೆ 
ಯನ್ನು "ಸೇರಿದರು. 

ಆ "ಕೋಣೆ ವಿಶಾಲವಾಗಿ, ಮಣಿಮಾಣಿಕ್ಯ 
ಗಳಿಂದ ಸಿಂಗರಿಸಲ್ಪಟ್ಟ ಬೊಂಬೆಗಳಿಂದ, 


ಚಂದಮಾಮ 


ಕ] ತಾ 


| 


ಗಾ ಖ್ಯ ಕ 
2 ಡುಗ | 
PC 


ಇ 


ತಗ ಒ 
TETRA AAS 
WN: 


Ny 
A We ್ಯ್‌್ಸೆ As 
KE. pe | 
ಕ ky CK pl 


FID \ 


್ಗ 
1 
g 


(4 


SV AN 
ಲಯ 
ಸ *  ್‌ೂಾ 
|| 3 x 


11 


ಗಳ 
ತಾ 


1158 
MAE, 


! 4 11 42 7 ತ 1೪ Kf ಹ 
ET ಬಹತ ತ್ಯ 
TENA IR 
5/777 A JE. 


[a 


AVAL 3? 


ಗ್ಗೆ 


ತೆ 
47 

ತ್‌ 
14912. ಕ್‌ 


Pad 
IS 
y ಷ್‌ 
ಚ್‌ 4; EH 1 


(4 ~~ 
ಗ್ಗ 
4 ಡ್‌ PILES, 
ಕಾ, ನ (14 


4% 

4 / 4 ರ ಟೆ ಟ್‌್ಸ 
ತ್‌್‌), , ಫ್‌ 

AMSA SPE SLs 
ಫ್‌ ರ್ಕ" ಲ್‌ ಗೌ ತ. EAE ES ಲ್ಲಿ 
ತ ಡ್‌್‌ ~~ 41/00. ಸಾರ್‌ಟ್‌6 
ತತ ಹನ್‌ en ರ್ಗ ಈ 15 ಪ್‌ ರ. ಕಾಪಾ 


ಜಾಗಾ ಕಹಾ 45 
ಪ್‌ ನ್‌ ಲ್ಲಾ ಈಗ Ps 2 ೫ < ನ್‌್‌ ವಾ ನ್‌ 
ಈ ಆತಾ ತ್‌್‌ ಹ್‌ ರ ere 


p ಹಾ ಟ್‌ 0 yz 
, ಗ್ಗ 111 ೯೪... ಇತ್‌. ೧ ಹಾ 
ಜೆ ಹಾ” ಆರ್‌” ಲ್‌ 4 po ಲ್ಯ SS 


-- - ಜೆ ಹ್‌ 
ದ ರಾ ರ ದ್‌್‌ ಪ್‌: 
ರ್‌ ಟ್‌ ತ್‌್‌ ಗಳಗ 1 3 ದ a ರ” 
ಜ್‌ "1 9%, 
ಲ್‌ 


ಷ್‌ ರ್‌ 
TT ers =: ಜಾಮ 


ಹಗಸ ಗಡ್‌. ಎಕ್‌ 


ಜ್‌ 


Scanned by CamScanner 


ಗಳ ಮಯ! 
ಆ ಸ್ತೀ ಆ ಕೋಣೆಯ ಒಂದು ಕಡೆಯ 


ಲ್ಲಿದ್ದ ಪಟ್ಟೆ ಮಂಚವನ್ನು ತೋರಿಸಿ, "ಮಹಾ ` 


ರಾಣಿಯವರೇ! ನೀವಿಲ್ಲಿ ಹಾಯಾಗಿ ನಿದ್ರೆ 
ಮಾಡಬಹುದು. ನಾನು ಬಂದು ಎಬ್ಬಿಸುವ 
ವರೆಗೂ ಏಳುವುದು ಬೇಡ. ಹುಂ, ಎರಿರಿ 
ಮಂಚವನ್ನು!” ಎಂದಳು ಅಧಿಕಾರ ದ್ವನಿಸುವ 
ಕಂಠದಿಂದ. | 
ವಿದ್ಯಾವತಿ ಅವಳು ಹೇಳಿದ್ದನ್ನು ಅಲ್ಲಗಳೆ 
ಯದೆ, ಮೌನವಾಗಿ ಮಂಚದ ಮೇಲೇರಿ 
ಶರೀರ ಚಾಚಿ ಕಣ್ಣು ಮುಚ್ಚಿಕೊಂಡಳು. ಆ 
ಸ ತನ್ನನ್ನೇಕ ಇಲ್ಲಿಗೆ ಕರೆದು ತಂದು ಹೀಗೆ 
ಮಾಡಿದಳು? ಒಂದು ವೇಳೆ ಅವಳು ಹೇಳಿ 


೨೨ 


Scanned by CamScanner 


ಕಂಬಗಳಿಂದ ಅತ್ಯಂತ ಸುಸುಂದರವಾಗಿ 
ಶೋಬಿಸುತ್ತಿತ್ತು. ಎತ್ತ ನೋಡಿದರೂ ಕನ್ನಡಿ 


` ಮಾಡಿ, ರಾಜನೊಂದಿಗೆ "ಮಹಾಪ್ರ 


ದಲ್ಲಾ ಸುಳ್ಳೇ? ಅಪ್ಪನ ಆರೋಗ್ಯದ ವಿಷಯ 
ದಲ್ಲಿಯೂ ಸುಳ್ಳು ಹೇಳಿದಳೇ? ಈಗ ತನ್ನನ್ನು 
ಕಾಣದೆ ನಿಜಕ್ಕೂ ಅವರ ಆರೋಗ್ಯ ಕಟ್ಟಿತೋ 
ಏನೋ? ವೃದ್ದ ದಾಸಿ ಕಮಲೆಯೂ ಸರೋ 
ವರ ಬಿಡದಿ ಮನೆಯೊಳಗೆ ಇದ್ದಾಳ! ಭಗ 
ವಂತಾ! ಅವಳಿಗೆ ಯಾವ ಆಪತ್ತೂ ಬಾರ 
ದಂತೆ ಕಾಪಾಡು! ಈ ಮಾಯಾಭವನದಲ್ಲಿ : 
ತನಗೆ ಮುಂದೆ ಮುಂದೆ ಎಂಥಂಥಾ ಅನು 
ಭವಗಳು ಕಾದಿದೆಯೋ? ಭಗವಾನ್‌! ಬಂದ 


ದಲ್ಲಾ ಬರಲಿ. ಗೋವಿಂದನ ದಯೆಯೂಂದಿ 


ರಲಿ! ಹೀಗೆ ಅವಳು ಬಗೆ ಬಗೆಯಾಗಿ ಆಲೋ 
ಚನೆ ಮಾಡಿಕೂಂಡಿದ್ದಳು. ಅದಕ್ಕ ಅಂತ್ಯವೇ 
ಕಾಣಲಿಲ್ಲ! 

ಸೇನಾನಾಯಕ ಉಗ್ರಸೇನನೂ, ಮಹಾ 


ರಾಣಿ ವಜ್ರೇಶ್ವರೀ ದೇವಿಯ ಸಹೋದರರನೂ 


ಹೋಗಿ ದೋಣಿಯವನ ಶತ್ತಿರ ರಾಜನು 


` ಕರೆಯುವನೆಂದು ಹೇಳಿದ್ದರು. ಆ ಕೂಡಲೇ 


ಅವನು ಸ್ಪಲ್ಪ ಕೂಡಾ ಆಲಸ್ಯ ಮಾಡದ 


ಬಿಡದಿ ಭವನದ ಹತ್ತಿರ ಬಂದಿದ್ದನು. ಅಲ್ಲಿ 


ಕಾದಿದ್ದ ರಾಜನೊಂದಿಗೆ “ಇದೋ ಬಂದೆ 
ಮಹಾಪ್ರಭೂ. ಏನಪಣೆ?'' ಎಂದು ಕೇಳಿದನು. 
ರಾಜನು ಅವನನ್ನು ನೋಡಿ, "" ಯಾರು 
ನಿನ್ನನ್ನು ಬರಹೇಳಿದರು? ನಿನ್ನೆಯಿಂದ ಏನೇ. 
ನಾಯಿತು? ನಡೆದದ್ದು ನಡೆದ ಹಾಗೆಯೇ 
ಹೇಳು''ಎಂದನು Ky 
ದೋಣಿಯವನು ಸ್ಪಲ್ಪ ಹೊತ್ತು ಆಲೋಚನೆ 
ಇಲ್ಲಿ ಸಮೀಪದಲ್ಲಲ್ಲಿಯೂ ಇದೊಂದು ನನ 
ದೋಣಿಯ ಹೊರತು ಇನ್ನೊಂದು ದೋಣಿ 
ಇಲ್ಲ. ಆದ್ದರಿಂದ ಯುವರಾಣಿಯವರು 


ಚಂದಮಾಮ 


ಸುಂಟರಗಾಳಿ 
ಭಯವೂ ಉಂಟು. ಆ ಸುಂಟರ ಗಾಳಿಯನ್ನು 


ರಾ ಬಹು ಕೂರ 


ದಲ್ಲದೆ. ಕೆಲವು ಕಡೆಯಲ್ಲಂತೂ ಇನ್ನೂ 
ಹೆಚು ಆಳವಾಗಿದೆ. ಆದ್ದರಿಂದ ಯುವರಾ 


ಗಟ್ಟಿಗರಾದರೂ ಈಜಿ 

ಹೋದರೆ ರೆಂದರೆ ನಂಬುವುದು 
ಇ. ಅವರಿಗೆ ಹಾಗೆ ಹೋಗಬೇಕಾದ 
ಅಗತ್ಯವೂ ಇಲ್ಲ. 


"ನಾ 


ಆರಣ್ಯ ಪ್ರದೇಶವಾದುದರಿಂದ ಫಕ್ಕನ 
ಆಗಾಗ ಎದ್ದು ಬಿಡುವ 


ಅದರ ಪ್ರಕಾರ ಹೋಗಲು ಬಿಡದೆ ಪಕ ದ 
ಇನ್ನೂಂದು ಅರಣ್ವದಲ್ಲದ್ದ ಮಹಾ ಸುಂಟರ 
ಗಾಳಿ ಇದಕ್ಕೆ ಡೀ ಕೊಟ್ಟು ದೊಡ್ಡ ಅವಾಂತರ 
ಎದ್ದು ಬಿಡುವ ಭಯವೂ. ಉಂಟು, 


ಎಂತಹ ಬಲಿಪ್ಕರಿಂದಾದರೂ ನ ಶಕ್ತಿಯನ್ನು 


ತಡೆದು ಕೊಂಡು ಬದುಕಲಿಕ್ಕೆ ಸಾಧ್ಯವೇ 
ಇಲ್ಲ. ` ಹಾಗಿರುವಾಗ ಜಾವಾರಣ ಭಲೆ 


ಯೊಬ್ಬಳು ಎಷ್ಟೇ ಯುದ್ಧಾಭ್ಯಾಸದಲ್ಲಿ ಪಳಗಿ ' 


ದವಳಾದರೂ ಅದನ್ನು ತಡೆದು ಬದುಕಲು 
ಸಾಧ್ಯವಿಲ್ಲ. ಆದ್ದರಿಂದ ಯಾರೋ ಕಳ್ಳತನ 


Scanned by CamScanner 


ವಾಗಿ ಬಿಡದಿ ಭವನದೊಳಗೆ ಪ್ರವೇಶಿಸಿ, ಯು 
ವರಾಣಿ ಯವರನ್ನು ಒಳ್ಳೆಯ ಮಾತಿನಿಂದ 
ಒಲಿಸಿಯೋ . ಬಲವಂತದಿಂದಲೋ ವತ್ರಿಕೆ 


ಂಡು ಹೋಗಿರ ಬೇಕು. ಅಂದರೆ ವಿದ್ಯಾವ 


ತಿಯನ್ನು ಯಾರೋ ಅಪಹರಿಸಿ 
ಒಯ್ದಿದ್ದಾರಂದೇ ಅರ್ಥ' ಮಾಡ ಬೇಕಾಗು 
ತ್ರದೆ'' ಎಂದನು. 

ರಾಜನು ಮೌನ ಗಾಂಭಿರ್ಯದಿಂದ ತಲೆ 
ದೂಗಿದನು. ವೃದ್ಧ ಪರಿಚಾರಿಕೆ ಕಮಲಯನ್ನು 
ಮಾತ್ರ ಬಿಡದಿ. ಭವನದೊಳಗೆ ಬಿಟ್ಟು 
ಉಗ ಗ್ರಸೇನನೂ, ರಾಣಿಯೂ ರಾಜನೂ ನನರ | 
ದೋಣಿಯೊಳಗೆ ಕುಳಿತರು. ದೋಣಿ ಮುಂದೆ 


. ಕದಲಿತು. 


"ಕಣ್ಮಣಿ ವಿದ್ಯಾವತಿ ಏನಾದಳು? bot 
ಹೋಗಲ್ಪಟ್ಟಳು? ಅವಳನ್ನು ಯಾರು ಅಪಹರಿ 
ಸಿದ್ಧಾರು?. ದ ಇದನೆಲ್ಲಾ ಪತ್ತೆ ಮಾಡಿ ಸತ್ಯ 
ಕಂಡು ಹಿಡಿದು ಅವಳನ್ನು ರಕ್ಷಿಸುವುದು 
ಹೇಗೆ? ಮೂವರೂ ಬಹು ತೀವ್ರವಾಗಿ 


ಆಲೋಚಿಸುತಾ ತ ರಾಜಭವನವನ್ನು ಸೇರಿದರು. 
ತಲೆಗೆ ಬಿಸಿ ಏರುತ್ತಿತ್ತೇ ಹೊರತು ಅಂತ್ಯ 
ಗೊತ್ತಾಗಲಿಲ್ಲ. 


(ಇನ್ನೂ ಇದೆ) 


ಟಿ. 


Scanned by CamScanner 


$ ಹ ಈ 
ಅಳತ ಟ್‌ 


ತೆ 
ರ್ಯಾಶ್‌ ಚ್‌ 
WAT ಮ 
ಸತ" ಶೆ 


[ಜ್ಯೋತಿಷಾಚಾರ್ಯನ ಸಲಹೆಯ ಪ್ರಕಾರ ವೀರಸೇನ ಮಹಾರಾಜನು ಮಹಾರಾಣಿಯೊಂದಿಗೆ ಕೂಡಿ ಸರೋವರದ 
ಬಿಡದಿ `ಭವನದಲ್ಲಿ ವಿಶ್ರಾಂತಿ ತೆಗೆದುಕೊಳುತ್ತಿರುವ ಕುಮಾರಿ ವಿದ್ಯಾವತಿಯನ್ನು ನೋಡಲು ಮೂರನೇ ಸಾರಿ 
ಹೋದಾಗ, ಅಲ್ಲಿ ಅವಳು ಕಾಣಿಸಲಿಲ್ಲ. ಅವಳ ಜಾಡು ತಿಳಿದುಕೊಳ್ಳುವುದು ಹೇಗೋ ಎಂದು ಆಲೋಚಿಸುತ್ತ 
ರಾಜನೂ ರಾಣಿಯೂ, ಸೇನಾನಿ ಉಗ್ರಸೇನನೂ, ರಾಜಪ್ರಾಸಾದವನ್ನು ಸೇರಿದರು - ಆಮೇಲೆ] 


ಉೀರಸೇನ ಮಹಾರಾಜನು ಬೆಳಗಿನ ತಕ್ಕ ವೇಳೆ 
ಯಲ್ಲಿ ಸಭಾಭವನ. ಸೇರಿ ಒಡ್ಡೋಲಗ ನಡೆಸಿ 
ಕೊಂಡಿದ್ದನು. ಮಂತ್ರಿಗಳೂ, ಸೇನಾನಾಯ 
ಕರೂ, ದಂಡನಾಯಕರೂ, ಸಲಹಾದಾರರೂ 
ಉಳಿದೆಲ್ಲರೂ ಒಡ್ಡೋಲಗ ಭವನಕ್ಕೆ ಹಾಜ 
ರಾದರು. | 

ಮಹಾರಾಜನು ಸಭಾಸದರಿಗೆ ಯುವರಾಣಿ 
ಅದೃಶ್ಯಳಾದ ಸಂಗತಿಯನ್ನು ಕ್ಷಿಪ್ರವಾಗಿ ಎಲ್ಲ 
ರಿಗೂ ಅರ್ಥವಾಗುವ ಹಾಗೆ ವಿವರಿಸಿದನು. 


ರಾಜನ” ಮಾತುಗಳು ಮುಗಿದ ಕೂಡಲೇ 
ಸಭೆಯಲ್ಲಿ ಬಂದು ಮೂಲೆಯಲ್ಲಿ ಗುಸುಗುಸು 
ಕೇಳ ಬಂದವು. | 
ರಾಜನು ಆ ಕಡೆಗೆ ಮುಖ ತಿರುಗಿಸಿ 
ನೋಡಿದನು. ಆಗ ರಾಜನ ಸಲಹಾದಾರನೊಬ್ಬನು. 
ಎದ್ದು ನಿಂತು “ಮಹಾಪ್ರಭುಗಳು ಮನ್ನಿಸುವ 
ಹಾಗಿದ್ದರೆ ನನ್ನದೊಂದು ಚಿಕ್ಕ ಬಿನ್ನಹ ಮಾಡು 
ತ್ರೇನೆ'' ಎಂದನು. | 

ಹೇಳುವಂತೆ ರಾಜನು ತಲೆಯೊಲಿದನು. 


ಚಂದಮಾಮ 


R | 
ಹ 
ತ್ರ 


ಖಗೆ 


(4 ಜೆ 
KN ಸ vK 


ಷಿ ಕಾ | 
ಘ್‌. Aaed ( 
Pa ಹಿ ಘಿ 
ಸ್ರತ 
ಜೆ (4 ಕ್‌ ೬ ಈ ತ್ರ. 
: ಇತ” 24 
"Re \ 


ಇರಾ ಪಿಯಾ ವತೀ ದೇವಿಯವರನ್ನು 
ಬೇಸಗೆಯ ಬಿಡದಿ ಭವನಕ್ಕೆ ಸಾಗಿಸುವಾಗ 
ಅದಕ್ಕೆ ಕಟ್ಟು ದಟ್ಟವಾದ ಕಾವಲಿಡದ್ದು 
ಆಶ್ಚರ್ಯವನ್ನುಂಟು ಮಾಡುತ್ತದೆ. ಯುವ 
ರಾಣಿಯ ಸೇವೆಗಳಿಗಾಗಿ: ಒಬ್ಬಳು ವೃದ್ಧ ಪರಿ 
ಚಾರಿಕೆಯನ್ನು ಮಾತ್ರ ಕಳುಹಿಸುವುದು. 
ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು 
ಹೋಗುವ ಪಜಾರಿಕೆಯರು ಕೂಡಲೇ ಹಿಂದಿ 
ರುಗಿ ಬಿಡಬೇಕೆಂದು ಜ್ಯೋತಿಪಾಚಾರ್ಯರು 
ನಿಬಂಧನೆ ವಿಧಿಸಿದ್ದು ರಾಜನೀತಿಯಂತೆ ನೋಡಿ 
ದರೆ ಇನ್ನೂ ಹೆಚ್ಚಿನ ಅವಿಶ್ವಾಸವನ್ನುಂಟು 
ಮಾಡುತ್ತದೆ. ಬಹಳ ವಿಚಿತ್ರವಾಗಿಯೂ ಕಾಣು 
ತ್ತದೆ ಜ್ಯೋತಿಪಾಚಾರ್ಯನನ್ನು ಮಿತಿ ಮೀರಿ 
ನಂಬಿದಿರೋ ಅನಿಸುತ್ತದೆ. ಅಂದರೆ ಅವರಿಗೆ 
ಹೇಳದೆ ರಾಜನೀತಿ ನಡೆಸಬೇಕಿತ್ತು ಪ್ರಭುಗಳು”. 


೧೮ 


Scanned by CamScanner 


A 


ಎಂದನು ಆ ಸಲಹಾದಾರ. ಅವನ ಮಾತು 


44 ಗಳಿಂದ ಸಭೆಯಲ್ಲಿ ಕಲಕಲರವವೆದ್ದಿತು. 


"ಈ ಸಮಯದಲ್ಲಿ ವಾಚಸ್ಪತ್ಕಾಚಾರ್ಯ 
ರನ್ನು ಶಂಕಿಸುವುದು ಭಾವ್ಯವಲ್ಲ. ಅವರು ರಾಜ 
ಕುಟುಂಬಕ್ಕೆ ಅತ್ಯಂತ ಸನ್ನಿಹಿತರು. ಅವರ 


// ಮೇಲೆ ನಮಗೆ ಅಚಂಚಲವಾದ ಗಟ್ಟಿ ವಿಶ್ವಾಸ 
4 ವಿದೆ. ಅದಲ್ಲದೆ ನಿನ್ನೆ ಅವರೇ ಸ್ವತಃ ಬಂದು 


ಈದಿನ ಬೆಳಂಜಾಮದಲ್ಲಿ ಹೋಗಿ ಯುವರಾಣಿ 
ಯನ್ನು ನೋಡಿರೆಂದಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿ 


' ಕ್ಲಿಷ್ಟ ಸಮಸ್ಯೆಗಳ ವ್‌ ಪ್ರಾರಂಭವಾಗುತ್ತ 


ದೆಂದು ಕೂಡಾ ಎಚ್ಚರಿಸಿದ್ದಾರೆ. ಅವರನ್ನು 


 ಶಂಕಿಸುವುದು ಸಂಭಾವ್ಯವಲ್ಲ, ಸಮಂಜಸವೂ 
| ಅಲ್ಲ. ನನ್ನದು ಕುರುಡು. ನಂಬುಗೆ ಎಂಬುದನ್ನು 
| ಒಪ್ಪಲಾರೆನು'” ಎಂದನು, ರಾಜ. ಸಭೆಯಲ್ಲಿ 
“ಒಂದು ನಿಮಿಷ ಮೌನ ಕವಿಯಿತು. ಆಮೇಲೆ 


ಸೇನಾಧಿಪತಿ ಉಗ್ರಸೇನನು, 

“ಯಾರು ಆ ಜಗತ್ಪತ್ಕಾಚಾರ್ಯ?'' ಎಂದು 
ಕೇಳಿದನು. | | 
“ಪ್ರಧಾನ ಜ್ಯೋತಿಪಾಚಾರ್ಯರ ಅಚ್ಚು 
ಮೆಚ್ಚಿನ ಮಿತ್ರರು. ಅವರು ಕೂಡಾ ದೊಡ್ಡ 
ಜ್ಯೋತಿಪಾಚಾರ್ಯರು. ವಾಚಸ್ಪತ್ಯಾಚಾರ್ಯ 
ರಿಗಿಂತಲೂ ದೊಡ ಸ್ಥ ಜ್ಯೋತಿಷ್ಯರು. ವಾಚಸತಾ 
ಚಾರ್ಯರು ಮುಖ್ಯ ವಿಪಯಗಳಲ್ಲಿ ಅವರ 
ಹತ್ತಿರ ಚರ್ಚಿಸುವರು. ಕ ಎಂದನು ಮಹಾರಾಜ. 

ಯುವರಾಣಿ ಅದೃಶ್ಯವಾದ ಸಂಗತಿಯನ್ನು 


ಡಂಗುರದ ಮೂಲಕ ಪ್ರಜಿಗಳಿಗೆಲ್ಲಾ ತಿಳಿಸ 


ಬೇಕೆಂದು ನಿರ್ಣಯವಾದ ಮೇಲೆ ಸಭೆ 
ಮುಗಿಯಿತು. 

ಡಂಗುರವನ್ನು ಕೇಳಿ ಪ್ರಜೆಗಳು. ದಿಗ್ಸಾಂತ 
ರಾದರು. ನಗರದ ಪೌರರು ಅಲ್ಲಲ್ಲಿ ಗುಂಪು 


ಚಂದಮಾಮ 


\ 


ಆ 


ಎಂದಳೊಬ್ಬಳು ವೃದ್ಧೆ. | 


ಗುಂಪಾಗಿ ಕೂಡಿ, ಹಲವು ಬಗೆಯಾಗಿ 


ಮಾತಾಡುತ್ತಾರೆ. 
“ಯುವರಾಣಿಯನ್ನು ಅಪಹರಿಸುವಂತಹ 
ಪರಮ ನೀಚರು ನಮ್ಮ ರಾಜ್ಯದಲ್ಲಿರುವರಾ!'' 


“ಸರೋವರವನ್ನು ಆನಿಸಿಕೊಂಡಿರುವ 
ಗುಡ್ಡದ ಗುಹೆಗಳೆಲ್ಲಾ ಅಂಗೈ ಗೆರೆಗಳ ಹಾಗೆ 
ನನಗೆ ಸ್ಪಪ್ಪವಾಗಿ ಗೊತ್ತಿದೆ. ಈಗಲೇ ನಾನು 
ಯುವರಾಣಿಯನ್ನು ಹುಡುಕಲು ಹೊರಡು 
ತ್ರೇನೆ'' ಎಂದನು ಗುಂಪಿನಲ್ಲಿದ್ದೊಬ್ಬ ಯುವಕ. 
ಇಷ್ಟರಲ್ಲಿ ಯುವರಾಣಿ ಅಪಹರಿಸಲ್ಪಟ್ಟ 
ಳೆಂದು ತಿಳಿದ ವಾಚಸ್ಪತ್ಯಾಚಾರ್ಯನು ರಾಜ 


ನನ್ನು ನೋಡಿ, "ಪ್ರಭೂ, ನಾನು ಕೇಳಿದ್ದು 


ನಿಜವೇನು?'' ಎಂದು ಕೇಳಿದನು. 
“ನಡೆಯಬೇಕಾದ್ದೇನೋ ಹಿಂದಿರುಗಿ ಬಾರ 

ದಂತೆ ನಡೆದು ಹೋಯಿತು. ಈಗ ಕುಮಾರಿ 

ವಿದ್ಯಾವತಿಗೆ ಯಾವ ಅಪಾಯವೂ ಬರಬಾರದು. 


| ಅದಕ್ಕಾಗಿ ನಾವೇನು ಮಾಡಲು ಸಾಧ್ಯವೋ 


ಅಪ್ಪಣೆ ಕೊಡಿರಿ. ಅವಳ ಕ್ಷೇಮವನ್ನು ಕೋರಿ 
ಸರೋವರದ ಬಿಡದಿಯ ನಿವಾಸ ಸ್ಥಾನದಲ್ಲಿ 
ಮಾರ್ಪಾಡು ಸೂಚಿಸಿದವರು ನೀವು. ಅಲ್ಲಿ 
ನಡೆಯಬಾರದ್ದು ನಡೆದು ಹೋಯಿತು. 
ಅವಳೀಗ ಎಲ್ಲಿದ್ದಾಳಂದು ಕಂಡು ಹಿಡಿಯುವ 
ಮಾರ್ಗ ಕೂಡಾ ನೀವೇ ತೋರಿಸಬೇಕು'' 
ಎಂದನು ರಾಜ ಗಾಂಭೀರ್ಯ ಭಾವದಿಂದ 
ವಾಚಸ್ಪತ್ಕಾಚಾರ್ಯನೊಂದಿಗೆ. 

“ವಿದ್ಯಾವತಿ ತುಂಬಾ ಸುಕುಮಾರಿ. 
ಅವಳೀಗ ಎಲ್ಲಿರುವಳೋ ಏನೋ?'' ಎಂದಳು 
ಮಹಾರಾಣಿ ಗದ್ಗದ ಸ್ವರದಲ್ಲಿ." 

ವಾಚಸ್ಪತ್ಯಾಚಾರ್ಯನು ಒಂದು ನಿಮಿಷ 


ಚಂದಮಾಮ 


Scanned by 6೩೧15೦೦೩೧೧೦! 


ಏನೂ ಹೇಳಲಾಗದೆ, ಮೌನವಾಗಿದ್ದನು. 
ಆಮೇಲೆ ರಾಜದಂಪತಿಗಳನ್ನು - ಸಮಾಧಾನ 
ಪಡಿಸುತ್ತಾ, "ಚಿಂತಿಸಬೇಡಿ, ಮಹಾರಾಜಾ, 
ಯುವರಾಣಿಗೆ ಯಾವ ಅಪಾಯವೂ ಬಾರದು. 
ಪೂರ್ಣಚಂದ್ರನಿಗೆ ಎಂದೋ ಒಂದು ಸಾರಿ ಹಿಡಿ 
ಯುವ ಗ್ರಹಣದಂತಹುದೇ ಇದು. ನಾನು 
ಈಗಲೇ ಹೋಗಿ ಅವಳ ಜಾತಕ ಪರಿಶೀಲಿಸಿ 
ನೋಡಿ, ಅವಳೀಗ ಯಾವ ಗ್ರಹ ದಶೆಯಲ್ಲಿರುವ 
ಳೆಂದು ತಿಳಿದು ನಿಮಗೆ ಹೇಳುತ್ತೇನೆ'' ಎಂದು 
ಹೇಳಿ ಅಲ್ಲಿಂದ ಹೊರಟು ಹೋದನು. ಈ 
ಮಾತುಗಳನ್ನು ಕೇಳಿ ಹೊಸ ಯುವಕನು 
""ಮಹಾರಾಜರಿಗೆ ಇಪ್ಪೊಂದು ಕುರುಡು 
ನಂಬಿಕೆ ಇರಬಾರದಪ್ಪ'” ಎಂದು ತನಗೆ ತಾನೇ 
ಹೇಳಿಕೊಂಡನು. : 

ಮನೆಗೆ ಹೊರಟ ವಾಚಸ್ಪತ್ಕಾಚಾರ್ಯನು 


KN—F-3 ೧೯ 


ಹ ಗ ಮಜ 4 ಆಕ ™ ಕ 
ಇನ್ನಿ ರಾದ » ಹ NR 
ಸು ತ. ಸ 


ಷ್‌ AE 


K-44 


1 ಎ ಬ ಮನೆ PS 
» ಸು 4 
& ಷಿ ಮಿ 7 ತ 
4 N i My 
Tg p ಮ 


Km 
ಇ ಕ 
ನಾ 
3] 


ಷ್‌ ಗ್ಸ್ಮೈ್ಯ 
ಗ್‌ 
ps ತಕ್ಲಿ 
(1/773 5» 
ಕ ನಿ 
ಮಾನಾ "ಡ್‌ 
—~ ಆ ಪ 
_——— ಜು 
Po SR ಬ 
rae ಜಾ 
ರ್‌ ~~ 
ರ್‌ SE om ಸಹಾರಾ: 
ರ್‌ 


| ವಿದ್ಯಾವತಿಯ ಜಾತಕವನ್ನು ತನ್ನ ಮುಂದಿಟ್ಟು | 


ಕೊಂಡು, ದೀಕ್ಷೆಯಿಂದ ಪರಿಶೀಲಿಸುತ್ತಿದ್ದನು. 


ಬೇರೆ ಯಾವುದೋ ತಾಲಪತ್ರದ ಗ್ರಂಥಗಳನ್ನು 


ಕೂಡಾ ಶ್ರದ್ಧೆಯಿಂದ ಪರಿಶೀಲಿಸತೊಡಗಿದನು. 


| ಎಪ್ಪು ಹೊತ್ತಾದರೂ ವಾಚಸ್ಪತಾಚಾರ್ಯನು 


ಆಶ್ಚರ್ಯದಿಂದ ನಿಶೇತನಾವಸ್ಥೆಯಲ್ಲೇ ಇದ್ದನು. 
ಯುವರಾಣಿ ಇದ್ದಕ್ಕಿದ್ದ ಹಾಗೆ ನಿಃಶಕ್ತಳಾಗಿ 
ಹೋಗುವುದೂ, 'ಅದಕ್ಕೆ ತಾನು ಸೂಚಿಸಿದ 
ನಿವಾರಣೋಪಾಯವೂ, .ಆ . ವಿಷಯದಲ್ಲಿ . 
ತಾನು ಜಗತ್ಪತಿಯೊಂದಿಗೆ ಚರ್ಚಿಸಿದ್ದು ಮೊದ 
ಲಾದ ವಿಷಯಗಳು ವಾಚಸ್ಪತಿಯ ಮನಸಿನಲ್ಲಿ 
ಕದಲಾಡತೊಡಗಿದವು. 
ಜಗತ್ತತಿ ರಾಜವಂಶಕ್ಕೆ 
ಜಗತ್ಪತಿಯ ಪಿತಾಮಹನು ಕೈಲಾಸಪತಿ- 
ಹಿಮಗಿರಿಯ ರಾಜನಾಗುವೆನೆಂದುಕೊಂಡು 


ವೆಂ 


Scanned by CamScanner 


ಸೇರಿದವನು. 


ಖೆ " 


| ಕನಸು ಕಂಡನು. ಆದರೆ ಶ್ರದ 
ಮರಣಾನಂತರ ಅವನ ಸಹೋದರಿಯ ಕುಮಾರ 


ಉಮಾಪತಿ ಹಿಮಗಿರಿ ರಾಜ್ಯಾಧಿಕಾರವನ್ನು ಕ 
ಹಿಡಿದನು.  ಕೈಲಾಸಪತಿ ರಾಜ್ಯ ಭ್ರಷ್ಟನಾಗಿ 
ಅರಣ್ಯದ ಪಾಲಾದನು. ಹೀಗೆ 'ಅನ್ವೇಪಿಸುವು 
ದರಿಂದ, ಅವನಿಗೆ ಕ್ರಮವಾಗಿ ಜ್ಯೋತಿಪ್ಯದ 
ಮೇಲೆ... ಆಸಕ್ತಿಯುಂಟಾಯಿತು. ದೇಶ 
ದೇಶಗಳಲ್ಲಿರುವ ಬಗೆ ಬಗೆಯ ಜ್ಯೋತಿಪ್ಮರನ್ನು 
ಸಂದರ್ಶಿಸುತ್ತ ಮಾನವ ಜೀವನದಲ್ಲಿ ವಿಧಿ 


೬1 ಯಿಂದಾಗಿ ಬರುವ ಮಾರ್ಪಾಡುಗಳನ್ನು ಕುರಿತು 


ತಿಳಿದುಕೂಳುತ್ತ ರಾಜ್ಯಭ್ರಪ್ಪನಾದ ಕೈಲಾಸಪತಿ 
ಕಾಲ ಕಳೆದನು. ಕೈಲಾಸಪತಿಯ: ಕುಮಾರ ಗಜಪತಿ ' 
ಕೂಡಾ ಜೊ ತಿಪ್ಯದ ಮೇಲೆ ಆಸಕ್ತಿ ತೋರಿಸಿ 
ದನು. ಅವನು ತನ್ನ ಕುಮಾರ ಜಗತ್ತತಿಗೆ 
ಜ್ಯೋತಿಪ ಶಾಸ್ತ್ರಧೊಂದಿಗೆ ತಾನು ಪುರಾತನ . 
Revd ಕಲಿತ ಆಟವಿಕ ಜಾತಿಯವರ 
ಮಂತ್ರ ತಂತ್ರಗಳನ್ನೂ ಮಾಯಾಜಾಲವನ್ನೂ 
ಕಲಿಸಿದನು. ಎ 

ರಾಜ್ಯ ಭ್ರಪ್ಟರಾದ ತಂದೆ ತಾತಂದಿರು | . 
ಅರಣ್ಯ ಮಧ್ಯದಲ್ಲಿ ನಿರ್ಮಿಸಿಕೊಂಡ ಭವನ 
ವನ್ನು ಮತ್ತಿಪ್ಪು ಬ್ರಹ್ಮಾಂಡವಾಗುವಂತೆ 
ನಿರ್ಮಾಣ ಮಾಡಿದರು. ಅಲ್ಲಿ ಏಕಾಂತವಾಗಿ 
ಮಂತ್ರ ತಂತ್ರ, ಮಾಯಾಜಾಲಗಳಿಂದ, 
ಮಾರಣ ವಿದ್ಯೆಗಳಿಂದ ರಾತ್ರಿ, ಹಗಲೂ ಕೆಲಸ |. 
ಮಾಡುತ್ತ ಪ್ರಾವೀಣ್ಯತೆಗಳನ್ನು ಹೆಚ್ಚಿಸಿಕೊಳ್ಳ | 
ತೊಡಗಿದರು. 

ಜಗತ್ಪತಿ ಜ್ಯೋತಿಷ್ಯ ಮತ್ತು ಮಂತ್ರ ತಂತ್ರ 
ಗಳಿಂದ ಮಾತ್ರ ತೃಪ್ತನಾಗಲಿಲ್ಲ. ಕಾಲವು ಕೂಡಿ 
ಬಂದರೆ ಹಿಮಗಿರಿ ರಾಜ್ಯಕ್ಕಲ್ಲದಿದ್ದರೂ ಬೇರೆ 
ಯಾವ ರಾಜ್ಯಕ್ಕಾದರೂ ಎಂದೋ ಒಂದು ದಿನ 


ಚಂದಮಾಮ 


" 
VAVAVENSYA 


೧ 


ಪಾ mem ಗಡು ದರ ಜಗಳ N 
ಚ ಡೌ ಇಹ”. ಹ ey 


(SAN 


A. 
“A 
» (4 


ಆ ್‌್‌ 


Scanned by 6೩೧75೦೦೩೧೧೦! 


CETTE 
BEE 


ತಾನು ರಾಜನಾಗದೆ ಹೋದೇನಾ ಎಂಬ ಆಶೆ 
ಯಿಂದ: ರಾಜ್ಕಾಂಗವನ್ನು ಕುರಿತು ಕೂಡಾ 


ಅಭ್ಯಾಸ ಮಾಡತೊಡಗಿದ್ದಾನೆ. ಅವನು ಕನಸು 
ಕಂಡುದಕ್ಕೆ ಅವಕಾಶವೀಗ. ತಾನಾಗಿ ಬಂದು 
ಬಾಗಿಲು ತಟ್ಟ ವಂತೆ ಭಾವಿಸಿದನು ಜಗತ್ತತಿ! 
ವೀರಗಿರಿ ರಾಜನ ಏಕೈಕ ಕುಮಾರಿ ವಿದ್ಯಾ 
ವತಿ ಸರೋವರದ ಬಿಡದಿ ಭವನದಲ್ಲಿ ಒಬ್ಬಂಟಿಗ 
ಳಾಗಿದ್ದಾಳೆ! ಈ ಕ್ಲಿಪ್ಪ ದಶೆ: ಪೂರ್ತಿಯಾದ 
ಕೂಡಲೇ ವಿವಾಹ ದಶೆ ಬರುತ್ತದೆಂತಲೂ 
| ತಾನು ರಾಜನೊಂದಿಗೆ ನಂಬುವ ಹಾಗೆ ಹೇಳಿ 
ದ್ದೇನೆ. ವಿದ್ಯಾವತಿಯ ವಿವಾಹವು ತನ್ನೊಂದಿಗೆ . 


ಆಗಿ ಬಿಟ್ಟರೆ ವೀರಗಿರಿಯ ಸಿಂಹಾಸನವು ತನ್ನ 


ವಶಕ್ಕೆ ಬಂದ ಹಾಗೆ ತಾನೇ! ಈ ಆಲೋಚನೆ 
ಜಗತ್ಪತಿಯನ್ನು ನಿಂತಲ್ಲಿ ನಿಲ್ಲಲು ಬಿಡಲಿಲ್ಲ. 
ರಹಸ್ಯವಾಗಿ ಜೋ ಸರೋವರದ ಪರಿಸರ 


ಪತಿ 


Scanned by CamScanner 


AN ಪ್ರಾಂತ್ಯವನ್ನು ಪರೀಕ್ಷಿಸಿ RNS, 
ಗ i ದೋಣಿಯ ರೇವಿಗೆ ದೂರದಲ್ಲಿರುವ 


ತ | ೧ ತ “|. | 
ಗ ಎ | pS ಅ ತ್‌ಾ ತ್ನ ೫ 
ನ ಎ ಹ he a 
A NE ಬಜ  ್‌್‌ 
ನ್ಯ ಸ ಕ Ww pe - » ಮೆ 
ಆ ಒಮ PEAS ಭೂ. ಎಬ ೨-ಆ4 he 


| ಅಲ್ಲಿಯೇ ಅಡಗಿಸಿಟ್ಟು 


| 


ಕ 


ಪ್ರಾಂತ್ಯದಲ್ಲ ಕಾಲೃಡಿಗೆಯ ಸಣ್ಣ ದಾರಿ ಹ 
ವುದನ್ನು ನೋಡಿದನು. ರಹಸ್ಯವಾಗಿ ಅಲ್ಲಿಗೆ 
ಒಂದು "ದೋಣಿಯನ್ನು ಕೂಡಾ ಏರ್ಪಾಟು 
ಮಾಡಿದನು. 

ಬಿಡದಿ ಭವನದಲ್ಲಿರುವ ಯುವರಾಣಿ 
ಯನ್ನು: ರಹಸ್ಯವಾಗಿ ಅರಣ್ಯ ಮಧ್ಯದಲ್ಲಿದ್ದ 
ಮಾಯಾಭವನಕ್ಕೆ ria ಹೋಗಿ 
ಗ್ರಹಸ್ಥಿತಿ ಒಳ್ಳೆಯ 
ದಾದ ಮೇಲೆ ಏನೂ ತಿಳಿಯದವನಂತೆ ತಾನೇ 


ಅವಳನ್ನು ಕರೆದೊಯ್ದು ರಾಜನಿಗೆ ಒಪ್ಪಿಸಿ 
ಬಿಟ್ಟರೆ ರಾಜ ದಂಪತಿಗಳು 


ಪರಮಾನಂದ 
ಭರಿತರಾಗಿ ಹೋಗುತ್ತಾರೆ. ಕೃತಜ್ಞತಾ ಭಾವ 
ದಿಂದ ಅವರು ಯುವರಾಣಿಯನ್ನು ತನಗೆ 
ಕೂಟ್ಟು ವಿವಾಹ ಮಾಡಬಹುದು! ಜಗತ್ತತಿ 
ಹೀಗೆ ಆಲೋಚಿಸಿ ತನ್ನ ಪಥಕಕ್ಕೆ ವಿಜಯ 
ರೂಪ ಕೊಡಲು ಕಾರ್ಯರಂಗಕ್ಕೆ ಇಳಿದಿದ್ದಾನೆ! 

ಈ ನಿಜವನ್ನು ಮನಗಂಡುಕೊಳ್ಳದಿದ್ದ ವಾಚ 
ಸ್ಪತಾರ್ಯನು ಒಂದು ನಿರ್ಧಾರಕ್ಕೆ ಬಂದು 
ರಾಜನ ದರ್ಶನಕ್ಕೆ ಹೋದನು. 

ಅಲ್ಲಿಗೆ ಹೋದಾಗ ಸೇನಾನಾಯಕ ಉಗ್ರ 
ಸೇನನು ಯುವರಾಣಿಯನ್ನು ಹುಡುಕಲಿ 
ಭಟರನ್ನು ಕಳಿಸಿದ ವಿವರಗಳನ್ನೆಲ್ಲಾ ರಾಜನಿಗೆ 
ವಿವರಿಸಿ "ಹೇಳಿಕೊಂಡಿದ್ದನು. ವಾಚಸ್ಪಶಿಯನ್ನು 
ನೋಡಿದ ಕೂಡಲೇ ರಾಜನು "ವಿದ್ಯಾವತಿ. 
ಕ್ಷೇಮವಾಗಿದ್ದಾಳೆ ತಾನೇ?'' ಎಂದು ಕೇಳಿದನು. 

“ಅವಳ ಕ್ಷೇಮದ ವಿಪಯದಲ್ಲಿ ನಿಮಗೆ 
ಅಣು ಮಾತ್ರವೂ ಅನುಮಾನ ಬೇಡ. ಯುವ 
ರಾಣಿ ಸುರಕ್ಷಿತವಾಗಿರುತ್ತಾಳೆ. ಅವಳ ಪ್ರಾಣಕ್ಕೆ 


ಚಂದಮಾಮ 


ಯಾವ ಭಯವೂ ಇಲ್ಲ. ಗ್ರಹಬಲ ಪರೀಕ್ಷಿಸಿ 
ನೋಡುವಾಗ ಯುವರಾಣಿ ಈ ನಗರಕ್ಕೆ 
ಪ್ಲಿಮ ದಿಕ್ಕಿನಲ್ಲೇ ಇರುವಂತೆ ಕಾಣುತ್ತಾಳೆ. 
ಅಲ್ಲೆಲ್ಲಾ ಗುಡ್ಡಗಳೂ ಅಡವಿಗಳೂ ಇರುತ್ತ 
ವಷ್ಟೇ? ಆದರೂ ನಮ್ಮ ಸೈನಿಕರು ಅಲ್ಲೆಲ್ಲಾ 
ಹುಡುಕಿದ್ದಾರೆ. ಉತ್ತರ ದಿಶೆಗೆ ಹೋದ ಸೈನಿಕರು 
ಮಾತ್ರ ಇನ್ನೂ ಬಂದಿಲ್ಲ'' ಎಂದನು ಉಗ್ರಸೇನ. 
"ಅವರು ಬರಲಿ. ಆಮೇಲೆ ಇನ್ನಿಪ್ಟು 
ಸೃನಿಕರನ್ನು ವಾಚಸ್ಪತಾಚಾರ್ಯರ ಸಲಹೆಯ 
ಪ್ರಕಾರ ಮತ್ತೆ ಕೆಲವು ಮಂದಿ ಸೈನಿಕರನ್ನು 
ದಕ್ಷಿಣ ದಿಕ್ಕಿಗೆ ಕಳುಹಿಸುತ್ತೇನೆ. ಅದು ಸರಿ. | 
ಈಗ ಯಾರೋ ಮತ್ತೊಬ್ಬ ಯುವಕನು | 
ವಿದ್ಯಾವತಿಯನ್ನು ಹುಡುಕಲು ಅನುಮತಿ. 
ಕೇಳಿದನೆಂದು ಹೇಳಿರುವಿ. ಎಲ್ಲಿ ಆ ಯುವಕ? 
ಸೈನಿಕರನ್ನು ಕೂಡಾ ತನ್ನೊಂದಿಗೆ ಕಳುಹಿಸು | x 
ವಂತೆ ಹೇಳುತ್ತಾನೇನು? ಕರೆಯಿರಿ ಅವನನ್ನು” ಯಾನೆಂದು ನನ್ನ ಆಂತರ್ಯಕ್ಕೆ ಕಾಣುತ್ತದೆ'' 
ಎಂದು ಕೇಳಿದನು ರಾಜ. ಎಂದನು ಉಗ್ರಸೇನ. 8 | 
“ಇಲ್ಲ ಪ್ರಭೂ. ಅವನು ವಿದ್ಧಾವತಿಯನ್ನು "ಹಾಗೇನು? ಎಲ್ಲಿ ಆ ಯುವಕ?” 
ಹುಡುಕಲಿಕ್ಕೆ ` ಒಬ್ಬಂಟಿಗನಾಗಿಯೇ ಹೋಗು ಕೇಳಿದನು ರಾಜ. | 
ತ್ರಾನಂತೆ. ಅದರಲ್ಲಿ ಅವನು ವಿಜಯ ಸಾಧಿಸಿ . “ನಮ್ಮ. ಕೋಟಿಯ ಬಾಗಿಲ ಮುಂದೆಯೇ 
ದರೆ ಒಳ್ಳೆಯದೇ ಆಯಿತು. ಒಂದು ವೇಳೆ ಆ ಇದ್ದಾನೆ. ಕರೆಯಿಸಲೇ?'' ಎಂದು ಕೇಳಿದನು 
ಪ್ರಯತ್ನದಲ್ಲಿ ತಾನು ಪ್ರಾಣ ಕಳೆದುಕೊಂಡು ಸೇನಾ ನಾಯಕ ಉಗ್ರಸೇನ. 
ಬಿಟ್ಟರೆ ದಿಕ್ಕಿಲ್ಲದ ವೃದ್ಧೆಯಾದ ತನ್ನ ತಾಯಿಯ ಕರೆಯಿಸುವಂತೆ ರಾಜನ ಆಜ್ಞೆಯಾಯಿತು. ' 
ಸಂರಕ್ಷಣೆಯ ಬಾಧ್ಯತೆಗಳನ್ನು ನಾವೇ ನೋಡಿ ಉಗ್ರಸೇನನು ಆ ಯುವಕನನ್ನು ಕರೆದು 
ಕೊಳ್ಳಬೇಕೆಂದು ಆ ಯುವಕ ಪ್ರಾರ್ಥಿಸಿಕೊಂಡಿ ಕೊಂಡು ಬರುವಂತೆ ಬಬ್ಬ ಭಟಿನನ್ನು ಕಳು 
ದ್ದಾನೆ ಪ್ರಭುಗಳೇ! ಹಿಸಿ, ವಾಚಸ್ಪತ್ಕಾಚಾರ್ಯರನ್ನು ನೋಡಿ 
ಆ ಯುವಕನನ್ನು ನೋಡಿದರೆ ಸಾಮಾನ್ಯನ “ನೀವೂ ಆ ಯುವಕನನ್ನು ಗಮನಿಸಿರಿ. ನಿಮ್ಮ 
ಹಾಗೆ ಕಾಣುವುದಿಲ್ಲ. ಅವನಿಗೆ ಇದೊಂದು ಮಿತ್ರ ಜಗತ್ಪತ್ಕಾಚಾರ್ಯನವರನ್ನು ನೀವು 
ಅವಕಾಶ ಕೂಡುವುದು ಒಳ್ಳೆಯದೆಂದು ನನ್ನ ನೋಡಿ ಎಪ್ಪು ದಿನ ಆಯಿತೆಂದಿರಿ?'' ಎಂದು 
ಅಭಿಪ್ರಾಯ. ಆದರಲ್ಲಿ ಅವನು ವಿಜಯ ಸಾಧಿಸಿ ಕೇಳಿದನು. 


ಚಂದಮಾಮ | ೨೩ 


Scanned by CamScanner 


| 
|: ಅವರು ನನ್ನ ಹತ್ತಿರ ಬಂದು ನಾಲ್ಕು ದಿನ 
ಗಳಾದುವು. ಮೊದಲು ದಿನಾ ಬರುತ್ತಿದ್ದರು. 
| ಈಗ ಹಾಗಿಲ್ಲದ್ದರಿಂದ : ಆಶ್ಚರ್ಯವಾಗಿದೆ. 
| ಬೇರೇನಾದರೂ ಕಾರ್ಯದ ಮೇಲೆ ಮತ್ತೆಲ್ಲಿ 
ಗಾದರೂ ಹೋದರೋ ಎಂದು ಕೂಳು ತ್ತೇನೆ. 
“ಹಾಗೆಯೇ ಅವರು ಹೋಗಿದ್ದರೂ ಅವರ 
ಉದ್ದೇಶ ರಾಜಕುಮಾರಿಯ ಹತಚಿಂತನೆಗಾ 
| ಗಿಯೇ ಎಂದು ನಾನು ನಂಬುತ್ತೇನೆ. ಅವರು 
| ಎಂದಿಗೂ ರಾಜಕುಟುಂಬಕ್ಕೆ ಮೋಸ ಮಾಡು 
' ವವರಲ್ಲವೆಂದು ನಾನು ದೃಢವಾಗಿ ನಂಬುತ್ತೇನೆ. 
' ನಿವುಗಳೂ ನಂಬಬೇಕು. ಮಹರಾಜರಿಗೂ 
| 
| 


ನೀವು ದೈರ್ಯ ಹೇಳಬೇಕು. ಅವರು ಬಂದ 
ಕೂಡಲೇ ನಿಮ್ಮ ಹತ್ತಿರ ಕಳುಹಿಸಲೇನು?'' 
ಎಂದನು ವಾಚಸ್ಪತ್ಯಾಚಾರ್ಯ. 


ದಿನಗಳ ಕಳಗೆ 


"ಬೇಡ, ನಾಲ್ಕು 


ನಿಮೊಂದಿಗೆ ಜಗತ್ಸತ್ಕಾಚಾರ್ಯರು ಕೂಡಾ . 
ರಾಜನ ದರ್ಶನಕ್ಕೆ ಬಂದರೆಂದು ಮಹಾರಾಜರು 
ಹೇಳಿದರು. ಈಗ ವಿದ್ಯಾವತಿಯನ್ನು ಕುರಿತು 
ಏನಾದರೂ ನಿಮ್ಮ ಹತ್ತಿರ ಹೇಳಿದರೇನೋ 
ತಿಳಿಯೋಣವೆಂದು ಕೇಳಿದೆನು ಅಪ್ಪ ಹೊರತು 


ಬೇರೇನೂ ತಪ್ಪು ತಿಳಿದುಕೊಳ್ಳಬೇಡಿ'' ಎಂದನು 
ಉಗ್ರಸೇನ. 

'ವಾಚಸ್ಪತ್ಯಾಚಾರ್ಯರು ಎದ್ದು ನಿಂತು ರಾಜ 
ನಿಗೆ ನಮಸ್ಕಾರ ಮಾಡಿ, ಅಲ್ಲಿಂದ ಹೊರ 
ಡಲು ತಯಾರಾದನು. ಅಪ್ಪ ರಲ್ಲಿ ಭಟನು ಒಬ್ಬ 


'ಯುವಕನನ್ನು ಕರೆದು ತಂದನು. ಆ ಯುವಕನು 


ಬರುವುದನ್ನು ನೋಡಿ. ವಾಚಸ್ಸತಿ ನಿಂತಲ್ಲೇ 
ಮುಖವಿತ್ತಿ ನಿಂತನು. ಸುಂದರನಾದ ಆ ಯುವಕನ | 
ಚುರುಕಾದ ಸೂಕ್ಷಬುದ್ಧಿ ಮಿಂಚುವ . ಕಣ್ಣು 
ಗಳನ್ನು ನೋಡಿ ವಾಚಸ್ನತ್ಕಾಚಸಾರ್ಯನು ಆಕ್ಚರ್ಯ 
ಪಟ್ಟನು. 

ಆಶ್ಚರ್ಯದೊಂದಿಗೆ ಆ ಯುವಕನ ಮುಖ 
ತೇಜಸನ್ನೂ ಕಣ್ಣುಗಳ ಕಾಂತಿಯನ್ನೂ ದೃಢ 
ಭಾವನೆಯ ಗಾಂಭೀರ್ಯತೆಯನ್ನೂ ತೋಡು 
ವಾಗ ಅತ್ಯಂತ ಕುತೂಹಲವೆನಿಸಿತು. 

ಯುವರಾಣಿಯನ್ನು ಹುಡುಕಲು ಬಬ್ಬನೇ 


ಹೊರಡಲು ಸಾಹಸ b ಆ ಯುವಕನು |... 


ಯಾರಪ್ಪಾ ಎಂದು ಆಲೋಚಿಸುತ್ತ ಅವನು 
ರಾಜಪ್ರಾಸಾದದ ಹೊರ ಬದಿಗೆ ಬಂದನು. 
— (ಇನ್ನೂ ಇದೆ) 


Scanned by CamScanner 


A ಸ್ಸ 


TSAR NE 
pi 


We ೧ ಇಳಿ ಸ? 
ಆ: 


(ಸರೋವರ ಬಿಡದಿ ಭವನದಿಂದ ಮಾಯವಾಗಿ ಹೋದ ವೀರಗಿರಿಯ ಯುವ wad ವಿದ್ಯಾಪತಿ . 


ಸ್‌ 


4%. itis Uy | ಬ 
ಸ್‌ 


' ಇ A 


| 
(೦೫... 


ಯನ್ನು ಹುಡುಕಲು ಮಹಾರಾಜನ ಆಜ್ಞಾನುಸಾರವಾಗಿ ಸೇನಾಧಿಪತಿ ಉಗ್ರಸೇನನು ಭಟರನ್ನು 


| ನಾಲ್ಕು ದಿಕ್ಕುಗಳಿಗೂ ಕಳುಹಿಸಿದನು. 


ಭಟರು ರಾಜಭವನದೊಳಗೆ ಕರೆದುಕೊಂಡು 
ಬಂದ ಯುವಕನು ರಾಜನನ್ನು ನೋಡಿದ 
ಕೂಡಲೇ ಕೈಗಳನ್ನು ಜೋಡಿಸಿ 'ಗೌರವದಿಂದ 
ನಮಸ್ಕಾರ ಮಾಡಿದನು. | 

ರಾಜನು ಆ ಯುವಕನನ್ನು ನಖಶಿಖ 
1 ಪರ್ಯಂತವಾಗಿ 'ಪರೀಕ್ಚಿಸಿ. ನೋಡಿದನು. ಆ 
ಯುವಕನ ವೇಷಭೂಷಣಗಳಿಲ್ಲಾ ಸಾಧಾರಣ 
ವಾಗಿದ್ದರೂ ಅವನ ಕಣ್ಣು ದೃಷ್ಟಿಯಲ್ಲಿರುವ 
ಅಪೂರ್ವ ಕಾಂತಿಯೂ, ಮುಖಭಾವದಲ್ಲಿ 


‘Scanned by TTT 


' ಯುವರಾಣಿಯನ್ನು ಹುಡುಕಲು 
ಅನುಮತಿಯನ್ನು ಕೇಳುತ್ತ ಬಬ್ಬ ಯುವಕನು ರಾಜದರ್ಶನಕ್ಕೆ ಸಹ ಆ” 


'ಭಾವವೂ ಎದ್ದು ಕಾಣುತ್ತಿದ್ದವು. ಆ ಯುವಕನ 


` ಒಪ್ಪಿಕೊಂಡ ಕೆಲಸವನ್ನು ತತ್‌ಕ್ಷಣವೇ ಮಾಡಿ | 


ನ ಚಂದಮಾಮ 


ಮಹಾರಾಜನ 


ಕ 
ಪ್ರತಿಬಿಂಬಿಸುವ ರಾಜ ಠೀಪಿಯಂತಹ ಗಂಭೀರ 


ಸಂಗತಿಯ : ಬಗೆಗೆ ಇದಕ್ಕೆ ಮೊದಲು 
ಸೇನಾಧಿಪತಿ ಹೇಳಿದ ಮಾತುಗಳಲ್ಲಿ ತುಂಬಾ 
ನಿಜವಿದೆಯೆಂದು ರಾಜನಿಗೆ ತೋರಿತು. ಅವನು | 


ಷಟ ದಿಟ ನೇ. 
ಖಚಿತವಾಯಿತು ರಾಜನಿಗೆ. 
ಆಗಸ 


* ಲಿಕ್ಕರ್‌ 


ಹ್‌ a 


a 


ee 


ಈ 
ಎ 
ತ್ರಾ 


ನಾಸಾ ವಾಸಾ ಇಮಾ 
ಹಯ್‌ 
ಗ ಕ್ತ ನ ಸ - ಖ್‌ 2 | ತ್ನ್ನ 


1 


ಹ ಸಾಸುತು್ಕಾ ಗ 


Nap 


Paw’ 


“ಈ ಯುವಕನೇ ಯುವರಾಣಿಯನ್ನು ಹುಡುಕಿ 
ಕರೆದುಕೊಂಡು - ಬರಲು ತಮ್ಮ ಅನುಮತಿ 
ಕೇಳುವನೆಂದು ನಾನು ಹೇಳಿದ್ದು'' ಎಂದನು. 

ರಾಜನು ಆ ಯುವಕನೊಂದಿಗೆ, ನಿನ್ನ 
ಹೆಸರೇನಪ್ಪಾ ೪? ಯಾವ ಊರು? ae. pins 
ಎಲ್ಲಾ ದಿಕ್ಕುಗಳಿಗೂ ಹೋಗಿದ್ದಾರೆ. ನೀನು 
ಒಬ್ಬಂಟಿಗನಾಗಿ ಹುಡುಕಬೇಕೆಂದಿರುವೆಯಂತೆ. 
ಅದು ನಿನ್ನಿಂದ ಸಾಧ್ಯವಾದೀತೇ? ಒಂದು ವೇಳೆ 
ನಮ್ಮ ಕುಮಾರ ಯುವರಾಣಿಯನ್ನು 
' ನೋಡಿದರೂ ಗುರುತು ಹಿಡಿಯಲು 
ಸಾಧ್ಯವೇ?'' ಎಂದು ಕೇಳಿದನು. 

ಯುವಕನು ಕೈಮುಗಿದು, "ಮಹಾರಾಜರೇ 
ಪ್ರತಿ ವರ್ಪವೂ ನಡೆಯುವ ಯುವರಾಣಿಯ 
ಜನ್ಮದಿನ ಸಂದರ್ಭದ ಮೆರವಣಿಗೆಯಲ್ಲಿ 
ನಾನೂ ತಾಯಿಯೂ ಯುವರಾಣಿಯನ್ನು 


18 


ಜಾ ಸ ಬ. ಜಪ ಜಂಟ NP san ೧೬ 


ಕ್‌ by ಗರಂ 


ದೇವಿಯ ಆಲಯಕ್ಕೆ 


ನೋಡಿರುವುದರಿಂದ ಈಗ ಯುವರಾಣಿಯವ 
ರನ್ನು ಸುಲಭವಾಗಿ ಗುರುತು ಹಿಡಿಯಬಲ್ಲೆವು. 
ಒಂದು ವೇಳೆ ದುಃಖದಿಂದ ಸಂಸ್ಕಾರವಿಲ್ಲದ 
ತಲೆ, ವಸ್ತಭೂಪಣಗಳು ಮಲಿನವಾಗಿದ್ದರೂ, 


ಕೆದರಿದ್ದರೂ' ಕೋಪತಾಪಗಳಿಂದ ಮುಖ 


ಭಾವ ಮಾರ್ಪಟ್ಟಿದ್ದರೂ ನಾವು ಗುರುತಿಸ 
ಬಲ್ಲೆವು! ಸಂದೇಹಪಡಬೇಡಿ ಮಹಾಪ್ರಭೂ'' 
ಎಂದನು. | 
“ಅದೆಲ್ಲಾ ಸರಿಯಪ್ರಾ ನನ್ನ ಮುಖ್ಯ ಪ್ರಶೆಗೆ 
ಉತ್ತರ ಕೂಡಲಿಲ್ಲ. ಇನ್ನೂ ನೀನು ಯಾರಂಬ 
ಸಂಗತಿ ಹೇಳಲೇ ಉಲ್ಲ?'' ಎಂದನು ರಾಜ. 
ವನ ಹಸರು ಮರೇಂದ್ರನಾಥ. ರಾಜಧಾನೀ 
ನಗರಕ್ಕೆ. ಸ್ವಲ್ಪ ದೂರದಲ್ಲಿರುವ ದೇವಿಯ 
ಆಲಯಕ್ಕೆ : ಸಮೀಪದಲ್ಲಿರುವ ಮನೆಯಲ್ಲಿ 
ನಾನೂ ನನ್ನ ತಾಯಿಯೂ ವಾಸವಾ/:ದೇವೆ. 
ತಾಯಿ : ಬನಾ ಹೂಗಳನ್ನು. ' ಕೂಯಿದು 
ಸಮರ್ಪಿಸುತ್ತಾ ಗರು 
ತಾಳಿ. ನನ್ನ ಚರು ವರ್ಪದ ವಯಸ್ಸಿನಲ್ಲೇ 
ತಂದ ಕಾಲಗತಿ ಹೂಂದಿದರು. ಆಗಿನಿಂದ 
ನಮ್ಮ ಲಾಲನೆ ಪಾಲನಗಳನ್ನು ನನ್ನ ಚಿಕ್ಕಪ್ಪ 
ನವರೇ ನೋಡಕೂಳುತಾರೆ. ಆ! ಚಿಕ 
ತ್‌ ಹಠಶಾತಾಗಿ ತೀರಿ ಹೋದುದರಿಂದ 
ಚಿಕ್ಕಪ್ಪನಿಗೆ ಜೀವನದ .ಮೇಲೆ ಖರಕ್ತಿ ಹುಟ್ಟಿ 
ನಮ್ಮೆಲ್ಲರನ್ನೂ ಬಿಟ್ಟು ಎಲ್ಲಿಗೋ ಹೋಗಿ 
ಬಿಟ ರು. ಹ ನಮ್ಮ 'ಮೇಲೆ ಬಿದ್ದ ಇನ್ನೊಂದು 
ದೊಡ್ಡ ಸಿಡಿಲು. ನನಗೆ ಊಹನೆ ತಿಳಿದ 
ದಿನದಿಂದ ನನ್ನ ಸಂಪಾದನೆಯಿಂದಲೇ ನಾನೂ 
ನನ್ನ ಹಾಯಿಯ ಜೀವಿಸಿಕೊಂದಿದ್ದೇವೆ'' 


| ಎಂದನಾಯುವಕ, ರಾಜನು ಬಹಳ ಖೇದಭಾವ 


ದಲ್ಲಿ ಸಹಾನುಭೂತಿಯ ನೋಟದಲ್ಲಿ ಅವನ 


ಚಂದಮಾವ: 


ಮಾತುಗಳನ್ನು ಆಸಕ್ತಿಯಿಂದ ಆಲಿಸಿದನು. - 
ರಾಜನು ತಲೆದೂಗುತ್ತ “ಆದರೂ ನೀನು 
ತಲೆ ಹಾಕಿದ ಕಾರ್ಯವು ಸುಲಭವಾದುದಲ್ಲ. 
ಎಪ್ಪೋ ಕಪ್ಪ ನಪ್ಪಗಳಿಗೆ ಗುರಿಯಾಗಬೇಕಾ 
ರುತ್ತೆ'' ಎಂದನು. } 

“ನಿಜವೇ ಮಹಾರಾಜರೇ, ಅವನ್ನೆಲ್ಲಾ 
ಚೆನ್ನಾಗಿ ಆಲೋಚನೆಗೆ ತಂದುಕೊಂಡೇ 
ಹೊರಡಲು ನಿಶ್ಚಯಿಸಿದ್ದೇನೆ. - ನಾನು 
ಯುವರಾಣಿಯವರನ್ನು . ಹುಡುಕುತ್ತಾ 
ಹೋದರೆ ಹಿಂದುರುಗಿ ಬರಲು ಎಷ್ಟು ದಿನ 
ಗಳಾಗುವುದೋ ತಿಳಿಯದು. ಆದಪ್ಪು ಬೇಗ 
ಬರಲಿಕ್ಕೇ ಪ್ರಯತ್ನಿಸುತ್ತೇನೆ... ಅದರಲ್ಲಿ 
ಇದಿರಾಗುವ ಕಪ್ಪ ನಪ್ಪಗಳನ್ನು ಕುರಿತು 
ನನಗೇನೂ ಭಯವಿಲ್ಲ. ಆದರೆ ಅಪ್ಪರವರೆಗೆ 
ಇಲ್ಲ ನನ್ನ ತಾಯಿಯ ಸಂರಕ್ಷಣೆಯ ಬಾಧ್ಯತೆ 
ಯನ್ನು ನೋಡಿಕೊಳಲಿಕ್ಕೆ ನನ್ನ ಹೊರತು ಬೇರೆ 
ದಿಕ್ಕಿಲ್ಲ. ಆದ್ದರಿಂದಲೇ ಮೊದಲೇ ಸೇನಾ 
ಧಿಪತಿಯವರೊಂದಿಗೆ ಇದನ್ನು ಹೇಳಿದ್ದೇನೆ'' 
ಎಂದನು ಮಹೇಂದ್ರನಾಥ. 

“ಹೌದು” ಸೇನಾನಿ ಆ ವಿಪಯವನ್ನು 
ನನ್ನೊಂದಿಗೆ ಹೇಳಿದ್ದಾನೆ. ಈ ಸಂಗತಿ ನಾವು 
` ನೋಡಿಕೊಳುತ್ತೇವೆ. ನೀನು ಈ ಕಾರ್ಯದಲ್ಲಿ 
ವಿಜಯ ಸಾಧಿಸಿಬಿಟ್ಟರೆ ನಿನ್ನನ್ನು ದೊಡ್ಡ 
ಬಹುಮಾನಗಳಿಂದ ಸತೃರಿಸುತ್ತೇವೆ. ಇನ್ನೇನಾದರೂ 
ಅಪೇಕ್ಷೆ. ಇದ್ದರೆ ಈಗಲೇ ಹೇಳು'' ಎಂದನು 
ಮಹಾರಾಜ, 

- “ಯಾವ ಬಗೆಯ ಬಹುಮಾನವನ್ನು ಆಶಿಸಿ 
ನಾನು ಈ ಕೆಲಸಕ್ಕೆ ತಲೆ ಹಾಕಿದ್ದಲ್ಲ ಪ್ರಭೂ. 


ಇಂತಹ ಕಷ್ಟ ಪರಿಸ್ಥಿತಿಗಳಲ್ಲಿ ಪ್ರಭುಗಳಿಗೆ, 


ಸಹಾಯ ಮಾಡುವುದು ಪ್ರತಿ ಪೌರನಿಗೂ 


ಚಂದಮಾಮ 


Scanned by CamScanner 


Aik 


ಕರ್ತವ್ಯ ತಾನೆ? ನನಗೆ ರಾಜಧಾನಿಯ ಸಮೀಪ 
ವಿರುವ ಅರಣ್ಯ ಪ್ರಾಂತ್ಯಗಳೆಲ್ಲಾ . ಚೆನ್ನಾಗಿ 
ಗೊತ್ತಿದೆ, ಆದ್ದರಿಂದಲೇ ತಮ್ಮ ಅನುಮತಿ 
ಕೇಳಲು ಬಂದೆನು'' ಎಂದನು ಮಹೇಂದ್ರನಾಥ. 
“ಹಾಗೆಯೇ ನಿನ್ನ ಕೋರಿಕೆಗಳನ್ನು ಅಂಗೀ 
ಕರಿಸಿಸುತ್ತೇನೆ'' ಎಂದು ಹೇಳಿದನು ರಾಜ, 
"ನಾಳೆಯೇ ಹೊರಡುತ್ತೇನೆ ಪ್ರಭೂ”. 
ಎಂದು ಇನ್ನೇನೋ ಕೇಳಲಿರುವಂತೆ ಹಿಂದೆ 
ಮುಂದೆ ನೋಡಿದನು ಮಹೇಂದ್ರನಾಥ. 
"ಇನ್ನೇನು?'' ಕೇಳಿದನು ರಾಜ. 
ಉಗ್ರಸೇನನು ಕೂಡಾ ಏನೆಂಬಂತೆ 


'ಮಹೇಂದ್ರನಾಥನನ್ನು ನೋಡಿದನು. 


“ಮಹಾರಾಜರೇ, ನಾನೇನೋ ಯುವರಾಣಿ 
ಯವರ ಗುರುತು ಹಿಡಿದು ಬಿಡುತ್ತೇನೆ. ಆದರೆ 
ತಮ್ಮ ಅನುಮತಿಯಿಂದಲೇ ನಾನು ಅವರನ್ನು 


KN—F-3 | 19 ' 


ಜಾ ಬ. ಪಾ ಷ್ಟು 
ಹಾ 3” ಇ En wr ಸ. BR 7 ಊಟ ಎ ಇಬ ದ್ದ ನ 


ಸ | ಸಸ ಹೊರತು ಜೇರೆ ಯಾರಿಗೂ ಗೊತ್ತಿಲ್ಲ. ನೀನು 
ಹ IN Ne ಸಿ | ಸ ಇ ಯುವರಾಣಿಯನ್ನು ನೋಡಿದಾಗ, ಈ ಮಾತ 
ನ ನ AP | ಹೇಳಿದರೆ, ನಿನ್ನನ್ನು ನಾವು ಕಥುಹಸಿದ್ದೆಂದು 
ಅವಳು ಗುರುತಿಸಿ ನಂಬುತ್ತಾಳೆ. ಆದರೆ ನೀನು 
ಈ ಸಂಗತಿ ಇನ್ನೊಬ್ಬರೊಂದಿಗೆ ಹೇಳಿಬಿಡ 
ಬಾರದು ಜಾಗ್ರತೆ!” ಎಂದು ಎಚ್ಚರಿಸಿದನು. 
ಆಮೇಲೆ “ನಿನ್ನ ತಾಯಿಯ ಸಂರಕ್ಷಣೆಯನ್ನು 
ಸೇನಾನಿ ನೋಡಿಕೊಳುತ್ತಾನೆ. ಆದ್ದರಿಂದ ನೀನು 
ನಾಳೆಯೇ ನಿಶ್ಚಿಂತೆಯಿಂದ ಹೊರಡಬಹುದು. 
ಯುವರಾಣಿಯ ವಿಪಯದಲ್ಲಿ ಶುಭವಾರ್ತೆ 
ಯೊಂದಿಗೆ ನೀನು ಜಯಪ್ರದವಾಗಿ ಹಿಂದಿ 
ರುಗಿ ಬರುವುದನ್ನು ನಾವೆಲ್ಲರೂ ಇದಿರು 
ನೋಡುತ್ತೇವೆ'' ಎಂದು ಹೇಳಿ ರಾಜನು ಎದ್ದು 
ಅಂತಃಪುರಕ್ಕೆ ಹೋದನು. 

“ಸಾಯಂಕಾಲದಲ್ಲಿ ನಿನ್ನ ತಾಯಿಯನ್ನು 
ಕರೆದುಕೊಂಡು ಬಾ. ಮುಂದಿನ ಏರ್ಪಾಡು 
ಕುರಿತು ಮಾತಾಡೋಣ '' ಎಂದನು ಸೇನಾಧಿ 
ಪತಿ. ಮಹೇಂದ್ರನಾಥನು ಮನೆಗೆ ಹೋದಾಗ 
ಅವನ ತಾಯಿ ದೇವೀ ಪೂಜೆಗೆ ಹೂಮಾಲೆ 
ಸಿದ್ಧ ಮಾಡಿಕೊಂಡಿದ್ದಳು. 

“ಅಮ್ಮಾ , ನಾನು ಮಹಾರಾಜರನ್ನು ದರ್ಶಿಸಿ 
ಬಂದೆನು'' ಎಂದನು ಮಹೇಂದ್ರನಾಥ. 


ಕ 
ee sR ಮಾನ ಅಂತ್‌. 
& + 

ಇ 


ಹುಡುಕುವೆನೆಂದು ಅವರು ನಂಬುವ ಹಾಗೆ 
' ಮಾಡುವುದು ಹೇಗೆಂದು ತಿಳಿಯದೆ ಆಲೋಚನೆ 
ಯಾಗಿದೆ'' ಎಂದನು ಮಹೇಂದ್ರನಾಥ. 
“ಮಹಾರಾಜರೇ, ಯುವರಾಣಿಯವರಿಗೆ 


; 


ಗುರುತಿಗಾಗಿ. ಏನಾದರೂ ಕೊಟ್ಟು 
ಕಳಿಸುವುದು ಅಪ್ಪು ಕ್ಷೇಮವಲ್ಲ. ಏಕೆಂದರೆ 


ಅದು ಮಾರ್ಗ ಮಧ್ಯದಲ್ಲಿ ಎಲ್ಲಿಯಾದರೂ 


ಕಾಣದೆ ಹೋಗಬಹುದು. ಅದನ್ನು ಯಾರಾ "ವೀರಸೇನ ಮಹಾರಾಜರನ್ನೋ ? ನಿಜ 
ದರೂ ಕದಿಯಲೂ ಬಹುದು' ಎಂದನು ವಾಗಿಯೂ? ಹೇಗೆ? ರಾಜಾಸ್ಥಾನದಲ್ಲಿ 
ಉಗ್ರಸೇನ. ಉದ್ಯೋಗದಲ್ಲಿ ಸೇರಿದಿಯಾ?' ಎಂದು 


‘ak ಉಗ್ರಸೇನನ್ನು ನೋಡಿ “ನಿಜವೇ, 
ನನಗೂ ಹಾಗೆಯೇ ಕಾಣುತ್ತದೆ” ಎಂದು 
ಮಹೇಂದ್ರನಾಥನ ಕಡೆಗೆ ತಿರುಗಿ “ಯುವ 


ನೆಂಬಲಾಗದವಳಂತೆ ಆನಂದಾಶ್ಚರ್ಯದಿಂದ 
ಕೇಳಿದಳು ಅವನ ತಾಯಿ. & 
"ಉದ್ಯೋಗದಲ್ಲಿ ಆಮೇಲೆ ಸೇರುತ್ತೇನೆ. 


ರಾಣಿಯ ಬಲಭುಜದ ಮೇಲೆ ಒಂದು ಹುಟ್ಟು 


ಮಚ್ಚೆ ಇದೆ, ಅದು ನನಗೂ ಮಹಾರಾಣಿಗೂ 


20 


ek ಇಪಾಲಗ್ಟ್ರ ಕ Coa de Wr (ಛಫ್ಣೃೃ TE ee ಗಾ ey oe ಶಿ 


Scanned by 6೩೧15೦೩೧೧೦! 


ಈಗ ನಾನು ಯುವರಾಣಿಯನ್ನು ಹುಡುಕಲಿಕ್ಕೆ 


ಮಹಾರಾಜರು ಒಪ್ಪಿಗೆ ಕೊಟ್ಟರು'' ಎಂದನು 


ಚಂದಮಾಮ 


\ 
he 


ರ & 
ಲ 

ತ್‌್‌ 

4 


ಶಾ ಎ 


ಕ ತ್ತಾ 


ಗ 


{MW | ಆ | ಭೂ ರ್‌ 
\ 1] 


MUNA So 
pI NY W J ಟಿ: UES ಜಾ” 4 


ಗ" 
- =X 
ಬ ತ್‌ ಟೆ ಡ್‌ ಗೌ ಸಕ್ತಿ ಷಾ 


NEE 


pad 


ಹಿ id 


1 TENT ENT ಕ್ಯೆ Hs ಸೆ F , || | | § ; 
ಸೇಡಿ Ig A ಕ್‌ ji A ಜಾ = ತ್‌ “ಈ || | ! 


ಕ ಗಾ 


AMT 


ರ 
5 
ಜ್ಞ 


\ 


ಲ್‌ ಎಂ 


205 ಎ. ಸಾರಾ 


| 
FEE ಹೋಗಾ ಳ್ಳ 


Rh ರೂಟ್‌ 
Scanned by CamScanner 


ಮಹೇಂದ್ರನಾಥ ಸಂತೋಪದಿಂದ. 
""ಯುವರಾಣಿಯನ್ನು ಹುಡುಕಲು ನೀನು 


ಹೋಗುವಿಯೇನು? 
ಹುಡುಕುವಿ? 
ಹೋಗುವುದು 


ಅವಳನ್ನು ಎಲ್ಲೆಂದು 
ಒಬ್ಬನೇ ಅರಣ್ಯವಾಸಕ್ಕೆ 
ಕ್ಷೇಮವೇನೋ ಅಪ್ಪಾ? 


ಆದರೂ ನೀನು ಹೋದ ಮೇಲೆ ನನ್ನನ್ನು 


ನೋಡಿಕೊಳ್ಳುವವರು ಯಾರು?'' ಎಂದಳು 
ಚಿಂತೆಯಿಂದ ತಾಯಿ. 

“ನೀನೇನೂ ಚಿಂತಿಸ ಬೇಡಮ್ಮಾ ನಾನು 
ಯುವರಾಣಿಯ ಪತ್ತೆ ಹಚ್ಚಿ ಕ್ಷೇಮವಾಗಿಯೇ 
ಬಂದು ಬಿಡುತ್ತೇನೆ. ಅದುವರೆಗೆ ನಿನ್ನ 
ಸಂರಕ್ಷಣೆಯ ಬಾಧ್ಯತೆಯನ್ನೆಲ್ಲಾ ಮಹಾ 
ರಾಜರೇ ನೋಡಿಕೊಳ್ಳುವುದಾಗಿ ಹೇಳಿದ್ದಾರೆ. 
ಈ ದಿನ ಸಾಯಂಕಾಲ ನಾವು ಸೇನಾನಿಯನ್ನು 
ಕಲೆತುಕೊಂಡರೆ ನಿನ್ನ ಅನುಮಾನಗಳೆಲ್ಲಾ ತೀರಿ 


22 


~~ 


Scanned by CamScanner 


ಹೋಗುತ್ತವೆ'' ಎಂದು ತಾಯಿಗೆ ಧೈರ್ಯ 
ಹೇಳಿ ಸಮಾಧಾನಪಡಿಸಿದನು ಮಹೇಂದ್ರನಾಥ. 
ಹಾಗೆಯೇ ಸಾಯಂಕಾಲ ತಾಯಿಯೊಂದಿಗೆ 


`ಸೇನಾಧಿಪತಿ ಉಗ್ರಸೇನನ ಮನೆಗೆ ಮಹೇಂದ್ರ 


ನಾಥನು ಹೋದನು. ಅವನ ತಾಯಿಯನ್ನು 
ನೋಡಿ ಉಗ್ರಸೇನನು ""ಅಮ್ಮಾ, ನಿಮ್ಮ 
ಕುಮಾರನು ಈ ಕಾರ್ಯದಲ್ಲಿ ವಿಜಯಶಾಲಿ 
ಯಾಗಿ ರಾಜ ಕುಟುಂಬಕ್ಕೂ ಪ್ರಜೆಗಳಿಗೂ 
ಆನಂದ ವನ್ನುಂಟು ಮಾಡುವುದರಲ್ಲಿ ಸ್ವಲ್ಪವೂ 
ಸಂದೇಹವಿಲ್ಲ. ಅವನು ಹಿಂದಿರುಗಿ ಬರುವ 
ವರೆಗೆ ನಿಮ್ಮ ಸಂರಕ್ಷಣೆ ನೋಡಿಕೊಳ್ಳುವ 
ಬಾಧ್ಯತೆ ನನ್ನದು. ನಿಮಗೆ ರಾಜಭವನ 
ದಿಂದಲೇ ದಿನಾ ಮೂರು ಹೊತ್ತು ಭೋಜನವು 
ಬರುತ್ತದೆ, ನಿಮ್ಮ ಜತೆಯಲ್ಲಿದ್ದು, ನಿಮ್ಮ 
ಅಗತ್ಯಗಳನ್ನು ನೋಡಿಕೊಳ್ಳಲು ಬಬ್ಬ ಸೈನಿಕನ 


ಹೆಂಡತಿ ಇರುತ್ತಾಳೆ. ಆದ್ದರಿಂದ ನೀವು 


ನಿಶ್ಚಿಂತೆಯಿಂದ  ಇಲ್ಲಿರಬಹುದು. ನಿಮ್ಮ 
ಕುಮಾರನನ್ನು ತುಂಬು ಹೃದಯದಿಂದ 
ಆಶೀರ್ವಾದ ಮಾಡಿ ಕಳುಹಿಸಿರಿ'' ಎಂದನು. 
ಆಮೇಲೆ ಉಗ್ರಸೇನನು ಮಹೇಂದ್ರನಾಥನ 
ಕಡೆಗೆ ತಿರುಗಿ, “ನಿನ್ನ ತಾಯಿಯ ವಿಷಯದ 
ಚಿಂತೆ ಇನ್ನು ನಿನಗೆ ಬೇಡ. ಅರಣ್ಯದಲ್ಲಿ ಪಶ್ಚಿಮ 
ದಿಕ್ಕಿನಿಂದ. ಹುಡುಕಲು ಪ್ರಾರಂಭಿಸಿದರೆ 
ಒಳ್ಳೆಯ ಫಲಿತ ಸಿಗುವುದೆಂದು ವಾಚಸ್ಪತ್ಯಾ 
ಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ಆ ವಿಷಯ 
ವನ್ನು ನೆನಪಿಟ್ಟುಕೋ. ಮಹಾರಾಜರು ಹೇಳಿದ 
ವಪಯ 'ಕೂಡ' ಮರೆತು ಬಿಡಬೇಡ. ನಾಳೆ 
ಬೆಳಿಗ್ಗೆ ಹೊರಟು ಹೋಗಿ ಕ್ಲೇಮವಾಗಿ ಶುಭ 
ದೊಂದಿಗೆ ತಿರುಗಿ ಬಾ'' ಎಂದನು. | 
ತಾಯಿ ಮಗಂದಿರು ತೃಪ್ತಿಯಿಂದ ಅಲ್ಲಿಂದ 


4 ಚಂದಮಾಮ 


ಈ 


ತಮ್ಮ 'ಮನೆಗೆ ಹಿಂದಿರುಗಿದರು. ಮರುದಿನ 


ಬೆಳಂಜಾಮದಲ್ಲಿ ಮಹೇಂದ್ರನಾಥನು 
ತಾಯಿಯ ಪಾದಗಳಿಗೆ ನಮಸ್ಕಾರಮಾಡಿ, 


ಆಶೀರ್ವಾದ ಪಡೆದು ಅವಳು ಕಟ್ಟಿ ಕೊಟ್ಟ 


ಅನ್ನದ ಬುತ್ತಿ ಗಂಟು ಎತ್ತಿಕೊಂಡು 
ಸರೋವರದ ಕಡೆಗೆ ನಡೆದನು. ಸಾರಸ 
ಭವನದ ನಡುವಿನಲ್ಲಿದ್ದ ಆ ಬಿಡದಿ ಭವನವನ್ನು 
ಅವನು ಇದುವರೆಗೂ ಹತ್ತಿರ ದಿಂದ 
ನೋಡಿರಲಿಲ್ಲ. ಆ ಭವನವನ್ನು ನೋಡಿ 
ಅವನಿಗೆ ಆಶ್ಚರ್ಯವಾಯಿತು. ಸರೋವರ 
ಪ್ರಾಂತ್ಯದ ಪರಿಸರಗಳನ್ನು ಅವನು ಪರೀಕ್ಷಿಸಿ 
ನೋಡಿದನು. ಚಿಕ್ಕರೇವಿನ ಹತ್ತಿರ ಒಂದು ದೋಣಿ 
ಇರುವುದು ಕಂಡಿತು. ಆ ದೋಣಿಯ ಸಮೀಪ 
ದಲ್ಲಿದ್ದ ಮರದಡಿಯಲ್ಲಿ ಕುಳಿತಿದ್ದ ದೋಣಿಗಾರನು 


ಮಹೇಂದ್ರನಾಥ ನನ್ನು ನೋಡಿದ ಕೂಡಲೇ ಎದ್ದು " 


ನಿಂತು “ಬಾಬಯ್ಯ, ತಾವು ` ರಾಜಭವನದಿಂದ 


ಬರುವಿರಾ?” ಎಂದು ವಿನಯದಿಂದ ಕೇಳಿದನು. 
“ಹಾಗೇಕೆ ಕೇಳುವಿಯಪ್ಪಾ?'' ಎಂದನು 
| ಮಹೇಂದ್ರನಾಥ, 
“ಯುವರಾಣಿಯವರನ್ನು ಕುರಿತು ಒಳ್ಳಯ 
ಸುದ್ದಿ ಬರುತ್ತದೇನೋ ಎಂದು ನೋಡುತ್ತಿದ್ದೇನೆ.” 


Scanned by CamScanner 


ಎಂದನು ದೋಣಿಯವನು. 

“ಇನ್ನೂ ಯುವರಾಣಿಯ ಜಾಡೇ ಗೊತ್ತಾಗ 
ದಿರುವಾಗ, ಒಳ್ಳೇ ಸುದ್ದಿ ಹೇಗೆ ಬಂದೀತು? 
ನಾನೀಗ ಹುಡುಕಲಿಕ್ಕಾಗಿಯೇ ಹೊರಟಿ 
ದ್ದೇನೆ'' ಎಂದನು ಮಹೇಂದ್ರನಾಥ. 

“ಹಾಗೇನು! ಬಹಳ ಸಂತೋಪ। ಆದರೆ |: 
ಒಂದು ಮಾತ್ರ ನಿಜ; ಆ ದುಪ್ಪರು ಯುವ 
ರಾಣಿಯನ್ನು ಈ ರೇವಿನ ಮೂಲಕ ಅಪಹರಿಸಿ 
ಕೊಂಡು ಹೋಗಲಿಲ್ಲ ಸರೋವರದಿಂದ 
ಹೋಗಲು ಬೇರೆ ಯಾವುದೋ ಮಾರ್ಗ 
ವಿರಬೇಕು!” ಎಂದನು ದೋಣಿಗಾರ. 


"ಈಗ ನಾನು ಸರೋವರದ ಸುತ್ತಲೂ |”. 


ತಿರುಗಿ ಬೇರೇನಾದರೂ ದಾರಿಯುಂಟೋ 
ನೋಡುತ್ತೇನೆ. ಆರಣ್ಯದಲ್ಲೇನಾದರೂ ಮಾರ್ಗ 
ವಿರುವಂತೆ ಗೊತ್ತಾದರೆ ಆ ದಾರಿಯ ಮೂಲಕ 
ನನ್ನ ಪ್ರಯಾಣ. ಸಾಗಿಸುತ್ತೇನೆ'” ಎಂದು 

ಅಲ್ಲಂದ ಹೊರಟನು ಮಹೇಂದ್ರನಾಥ. 
“ನಿಮ್ಮ ಪ್ರಯಾಣ ಗೆಲ್ಲುವಂತಾಗ 
ಬೇಕೆಂದು ಅಪೇಕ್ಷಿಸುತ್ತೇನೆ ಬಾಬಯ್ಯ! ಹೋಗಿ 
ಬನ್ನಿ!” ಎಂದನು ಆ ದೋಣಿಯವನು, -- 
; (ಇನ್ನೂ ಇದೆ) 


ಮಾಯಾಭವನದಲ್ಲಿ ವೃದ್ಧ ಪರಿಚಾರಿಕೆ 
ಕಮಲೆಯನ್ನು ಹೋಲುವಂತಹ ಇನ್ನೊಬ್ಬಳು 
ಹೇಳುವ ಹಾಗೆ ಮಾಡಲೇಬೇಕಾಗಿತ್ತು 
ವಿದ್ಯಾವತಿಗೆ. ಹಾಗೆ ಅವಳು ತೋರಿಸಿದ ಒಂದು 
ತಲ್ಪದಲ್ಲಿ ಮಲಗಿ ಕಣ್ಣುಮುಚ್ಚೆದಳು ಯುಮಾಣಿ. 
ಆದರೆ ತಲೆಯಲ್ಲಿ ಚಿಂತೆ ತುಂಬಿರುವಾಗ ನಿದ್ದೆ 
ಹೇಗೆ ಬಂದೀತು? ನಿದ್ದೆ ಬಂದಂತೆ ಕಾಣದಿದ್ದರೆ, 
ಈ ಕೃತಕ ಕಮಲೆಯ ಉಪಚಾರಗಳ ಉಪದ್ರ! 
ಇದು ದೊಡ್ಡ ಸಂಕಟ. ಆದರೂ ಬದುಕಿರುವವರೆಗೆ 
ಧರ್ಯ ಬಿಡಬಾರದೆಂದು ಮನಸ್ಸನ್ನು ಹಿಡಿತ 


[ವೀರಗಿರಿಯ ಯುವರಾಣಿ ವಿದ್ಯಾವತಿಯನ್ನು ಸಾರಸ ಸರೋವರದ ಬಿಡದಿ ಭವನದಿಂದ ಅರಣ್ಯ 
ಮಧ್ಯದಲ್ಲಿರುವ ಮಾಯಾಭವನಕ್ಕೆ ಯಾರೋ ರಹಸ್ಯವಾಗಿ ಸಾಗಿಸಿಕೊಂಡು ಹೋದರು. ಯುವರಾಣಿಯನ್ನು 
ಹುಡುಕಲಿಕ್ಕೆ ಮಹೇಂದ್ರನಾಥನೆಂಬ ಯುವಕನು ವೀರಸೇನನ ಅನುಮತಿ ಪಡೆದು ಹೊರಟನು. ಆರಣ್ಯದ 


ಮಾಯಾಭವನದಲ್ಲಿ ಯುವರಾಣಿ ವಿದ್ಯಾವತಿಗೆ ಎಲ್ಲವೂ ಬಹಳ ವಿಚಿತ್ರವಾಗಿ ಕಾಣಿಸುತ್ತಿತ್ತು. ಹೇಗೆಂದರೆ...) . 


ದಲ್ಲಿಟ್ಟುಕೊ೦ಡಳು ಆ ಕ್ಷಾತ್ರ ಕನ್ಯೆ. 

ತನ್ನ ತಂದೆ ಹಡಾತ್ತಾಗಿ ರೋಗದಲ್ಲಿ ಬಿದ್ದಿರು 
ವರೆಂದು ಹೇಳಿ ಮೋಸದಿಂದ ತನ್ನನ್ನು ಅಪಹರಿಸಿ 
ತಂದ ದುಷ್ಟರು ಯಾರಾಗಿದ್ದಾರು? ಯಾರು 
ತನ್ನ ತಂದೆಗಿರುವ ಆ ಶತ್ರುಗಳು? ಪ್ರಜೆಗಳನ್ನು 
ತನ್ನ ಮಕ್ಕಳ ಹಾಗೆ ಭಾವಿಸುತ್ತ ನೆರೆಹೊರೆಯ 
ರಾಜ್ಯಗಳೊಂದಿಗೆ ಒಳ್ಳೆಯ ಸ್ನೇಹ ಸಂಬಂಧ 
ದಲ್ಲಿರುವ, ಅಜಾತ ಶತ್ರುಗಳಾಗಿರುವ ತನ್ನ 
ತಂದೆಗೆ ಶತ್ರುಗಳೇ ಇಲ್ಲವಲ್ಲಾ? ಈ ವಿಪತ್ಮರ 
ಪರಿಸ್ಸಿತಿಯನ್ನು ದೈರ್ಯದಿಂದ ಇದಿರಿಸಿ ಹೇಗಾ 


“ಚಂದಮಾಮ 


Scanned by CamScanner 


om ke? a ಆಡಿಸಿ 


ಶಹಾ ಸ 
[ಗರ್ಗ ಹ ಹಾ | 
([ 


ದರೂ ಈ ಮಾಯಾ ಭವನದಿಂದ ಹೊರ 
ಬಿದ್ದು ತಾಯಿತಂದೆಯರನ್ನು ಸೇರಿಕೊಳ್ಳಬೇಕು. 
ಹೀಗೆಯೇ ಆಲೋಚಿಸುತ್ತಾ ಬಹಳ ರಾತ್ರಿ ಕಳೆದ 
ಮೇಲೆ ವಿದ್ಯಾವತಿಗೆ ತಿಳಿಯದಂತೆಯೇ ನಿದ್ದೆ 
ಬಂದಿತು. 

ಪರಿಚಾರಿಕೆ ವೃದ್ಧ ಕಮಲೆಯ ಹಾಗಿದ್ದವಳು 
ಮೃದುವಾಗಿ ತಟ್ಟಿ ಎಬ್ಬಿಸಿದುದರಿಂದ ಯುವ 


' ರಾಣಿ ಕಣ್ಣು ಬಿಡಿಸಿ ಸುತ್ತಮುತ್ತಲೂ ನೋಡಿದಳು. 


| 
| 


ಕೊ 


ಕೋಣೆಯೊಳಗೆ ಸೂರ್ಯ ಕಿರಣ ನೀರ್ಬಿಸಿಲಾಗಿ 
ಹರಿದು ಬರುತಿತು. ನಿದೆಯಲಿ ಕಂಡ ಸ್ಫೃಪ್ಪವು 
ವ್‌ ಎ ೧ 

ಇನ್ನೂ ಬಿಡಲಿಲ್ಲ ವೇನೋ ಎಂಬ ಸಂಶಯದಿಂದ 
ಬೆರಳು ಕಚ್ಚಿದಾಗ ಬೆಳಗಾಗಿ ಬಹಳ ಹೊಶ್ತಾ 
ದುದು ಗೊತ್ತಾಯಿತು ಅವಳಿಗೆ. 

ಬಹಳ ಸುಖವಾಗಿ ನಿದ್ದೆ ಬಂಶಲ್ಲವೇ?”' 
ಎಂದು ಕೇಳಿದಳು ಕೃಶಕ ಕಮಲೆ. 


18 


Scanned by CamScanner 


ವಿದ್ಯಾವತಿ ಹೌದೆಂದು ಗೋಡಾಡಿಸಿ ಎದ್ದು 
ಕುಳಿತು “ಮುಖ ತೊಳದು ಹಲ್ಲುಜ್ಜ ಸ್ನಾನ 
ಮಾಡಬೇಕು. ಆಮೇಲಷ್ಟೇ ಜಡತನ ಹೋಗಿ 
ಚುರುಕು ಬರುತ್ತೆ'' ಎಂದಳು. 

“ಎಲ್ಲಾ ಶಯಾರಾಗಿದೆ, ಅದೇ ಸ್ನಾನದ 
ಕೋಣೆ'' ಎಂದು ಸ್ನಾನದ ಕೋಣೆ ತೋರಿಸಿದಳು 
ಕೃತಕ ವೃದ್ಧ ಕಮಲೆ. 

ಯುಮಾಣಿ ಕೋಣೆಯೊಳಗೆ ಹೋಗಿ ಬಾಯಿ 
ಮುಖತೊಳೆದು ಸ್ನಾನ ಮಾಡಿದಳು. ಪಕ್ಕದಲ್ಲಿದ 
ಸಣ್ಣ ಕೋಣೆಯಲ್ಲಿ ತನಗಾಗಿ ಮಡಿಕೆ ಮಾಡಿಟ್ಟಿದ್ದ 
ಬಟ್ಟಿಗಳನ್ನು ನೋಡಿ ಆಶ್ಚರ್ಯ ಪಡುತ್ತ, ಅವು 


: ಗಳನ್ನು ಧರಿಸಿ ಹೊರಗೆ ಬಂದಳು. 


ಅಲ್ಲಿ ತನ್ನಷ್ಟೇ ವಯಸ್ಸಿನ ಇಬ್ಬರು ಯುವತಿ 
ಯರು ತಾನು ಉಟ್ಟು ತೊಟ್ಟಿರುವ ದುಸ್ತು 
ಗಳಂಥವನ್ನೇ ಧರಿಸಿಕೊಂಡು ನಿಂತಿರುವುದನ್ನು 
ನೋಡಿ ವಿದ್ಯಾವತಿಗಾದ ಆಶ್ಚರ್ಯ ಅಪ್ಪಿಷ್ಟಲ್ಲ. 
ತಾನು ಕನ್ನಡಿ ಮುಂದೆ ನಿಂತಿಲ್ಲವೆಂದು ದೃಢ 
ಮಾಡಿಕೊಂಡಳು. 

ಕೃತಕ ಕಮಲೆ ಅಮನ್ನು ವಿದ್ಯಾವತಿಗೆ ತೋರಿಸಿ, 
ಇವರು ನಿನಗೆ ಬೇಕಾದದ್ದನ್ನೆಲ್ಲಾ ಮಾಡಿ 
ಕೂಡುವ ಪುಚಾರಿಕೆಯರು. ಇವರ ಹೆಸರು 
ನೀಲಾ ಮತ್ತು ಮಾಲಾ. ನಿನಗೆ ಏನು ಬೇಕಾ 
ದರೂ ಇವರನ್ನು ಕೇಳಬಹುದು, ತಿಳಿಯಿತೇ?” 
ಎಂದಳು. 

«ನೀನೂ ಇಲ್ಲಿಯೇ ಇರುವಿಯಲ್ಲವೇ? 
ನನ್ನನ್ನು ಬಿಟ್ಟು ಹೋಗುವಿಯಾ?'' ಎಂದು 
ಪ್ರಶ್ನಿಸಿದಳು ವಿದ್ಯಾವತಿ. | 


"ಆ... ಇದ್ದೇನೆ. ಇಲ್ಲದೆಯೂ ಇದ್ದೇನು, 


ನನ್ನದು ಬೇರೆ ವಿಷಯ. ಆ ವಿಷಯ ನಿನಗೆ 
ಬೇಡ. ಒಂದು ಸಂಗತಿ ನೆನಪಿಟ್ಟುಕೋ, ನೀನು 


ಚಂದಮಾಮ 


yy 


ALON 
I 10 | 


ತ್‌್‌ ಹ 11314111 | 
ಗ > ತ್‌ಾ, ಗ ತ ಫಸ x 
11 ಯ ಮು 


| 


ಡಾ "4. ಹೆ 
AT a ಫೋ ಸ್ಟ 
ah, “UE 
ಬ ಟೈ ಲ್ಲ ಛ 1] ] 
NT 


ಲ 4 ka 
Re ಚ ಹ 


ಇರ್ಲಿ 


RT AS eC NN py KS 

Ko A. ಇಷ್ಟ್‌ A ಜ್‌ 
ಕ್ಮ ಗೆ #8 ba - p ಬೆ 

EEE RTT 


ಈ k 


Scanned by CamScanner 


7, | 
ನನ್ನನ್ನಾಗಲೀ, ಬೇರೆ ಯಾವ ವಪರಿಚಾರಿಕ 
ಯರನ್ನಾಗಲೀ ಎಂಥಾ ಪ್ರಶ್ನೆಯನ್ನೂ ಕೇಳ 
ಬಾರದು. ಇದು ತುಂಬಾ ಮುಖ್ಯ. ಮರೆತರೆ 
ನಿನಗೇ ಅಪಾಯ! ಮರೆಯಬೇಡ'' ಎಂದು 
ಎಚ್ಚರಿಕೆ ಹೇಳಿ ಆ ವೃದ್ಧೆ ವೇಗವಾಗಿ ಹೋಗಿ 
ಬಿಟ್ಟಳು. 

ಬೆಳಗ್ಗಿನ ಅಲ್ಪಾಹಾರ ಮುಗಿದ ಮೇಲೆ 
ಯುವರಾಣಿ ವಿದ್ಯಾವತಿ ಆ ವಿಶಾಲವಾದ ಕೋಣೆ 
ಯಲ್ಲಿ ಕಿಟಿಕಿಯ ಹತ್ತಿರವಿದ್ದ ಆಸನದಲ್ಲಿ ಕುಳಿತಳು. 
ಕೋಣೆಯ ಗೋಡೆಗಳಿಗೆ ಅಡಿಯಿಂದ ಮೇ 
ಯವರೆಗೂ ನಿಲುಗನ್ನಡಿಗಳನ್ನು ಅಳವಡಿಸ 
ಲಾಗಿದ್ದಿತು. ಖಾಲೀ. ಗೋಡೆ ಕಾಣುತ್ತಿರಲಿಲ್ಲ. 
ಎರಡು ದೊಡ್ಡ ದೊಡ್ಡ ಕಿಟಕಿಗಳಿಂದ ಹೊರಗಿರುವ 
ಉದ್ಯಾನವನವು ಬಹು ಸುಂದರವಾಗಿ ಕಾಣುತ್ತಿತ್ತು. 
ಪರಿಚಖಿಕೆಯರಿಬ್ಬರೂ ಗೋಡೆಯಲ್ಲಿರುವ ವಸ್ತು 


20 | 


Scanned by CamScanner 


ಗಳನ್ನೂ, ತೆರೆಗಳನ್ನೂ ಧೂಳು ಒರೆಸಿ ಮಾಸಿದ 


ಬಣ್ಣಗಳನ್ನೂ ಮತ್ತೆ ಹಚ್ಚಿ ಅಂದಗೊಳಿಸುತ್ತಿದ್ದರು. 
ಅವರು ಕೋಣೆಯೊಳಗೆ ಒಂದು ಕಡಯಿಂದ 
ಮತ್ತೊಂದು ಕಡೆಗೆ ಹೋಗುತ್ತಾ ಇರಲು 
ಕನ್ನಡಿಗಳಲ್ಲಿ ಅವರ ಪ್ರತಿಬಿಂಬಗಳು ಅನೇಕರಿರು 
ವಂತೆ ಭ್ರಮೆಯುಂಟು ಮಾಡುತ್ತಿದ್ದವು. ಪರಿ 
ಚಾರಿಕೆಯರು ವೇಷಧಾರಣೆಯಲ್ಲಿ ಮಾತ್ರವೇ 
ಅಲ್ಲ, ನಡಿಗೆಯಲ್ಲಿ ರೂಪ ರೇಖೆಗಳಲ್ಲಿ ಕೂಡಾ 
ಶನ್ನ ಹಾಗೆಯೇ ಇರುವುದನ್ನು ಗಮನಿಸಿ ಯುವ 
ರಾಣಿ ಆಶ್ಚರ್ಯಪಡುತ್ತಿದ್ದಳು. ಈ ನಿಲುಗನ್ನಡಿಗಳ 
ಅರ್ಥವೇನು? ತನ್ನ ಹಾಗೆಯೇ ಕಾಣುವವರ 
ಗುಟ್ಟೀನು? ಉತ್ತರ ಹೇಳುವವರಾರು? 


., ಮಧ್ಯಾಹ್ನದಲ್ಲಿ ಒಬ್ಬಳು ಪರಿಚಾರಿಕೆ ಯುವ 


ರಾಣಿಗೆ ಭೋಜನವನ್ನು ತಂದಿಟ್ಟಳು. ಯುಮಾಣಿ 
ಮೌನವಾಗಿ ಊಟ ಮಾಡಿ, ಅವರು ಹೇಳುವು 
ದಕ್ಕೆ ಮೊದಲೇ ಎದ್ದು ಹೋಗಿ ಹಾಸಿಗೆಯ 
ಮೇಲೆ ಮಲಗಿದಳು. 
ಕೂಡಲೇ ಒಬ್ಬಳು ಪರಿಚಾರಿಕೆ: ಮೆಲ್ಲನೆ 

ಅವಳಿಗೆ ಪನ್ನೀರ್ಚಾಮರದಿಂದ ಗಾಳಿ ಬೀಸಲು 
ತೊಡಗಿದಳು. ಹಾಗೆ ಸಾಯಂಕಾಲದವರೆಗೂ 
ಇಬ್ಬರಲ್ಲಿ ಒಬ್ಬಳು ಮಾರಿ ಮಾರಿ ಚಾಮರ 
ಸೇವೆ ಮಾಡಿದರು ಯುಮಾಣಿಗೆ. 

ಸಾಯಂಕಾಲವಾಗಲು ಕೃತಕಳಾದ ವೃದ್ಧ 
ಕಮಲೆ ಬಂದು, “ಯುವರಾಣೀ, ಏಳು ಬಾ, 
ಉದ್ಯಾನದಲ್ಲಿ ವಾಹ್ಯಾಳಿಗೆ ಹೋಗೋಣ. ಆ 
ಸೂಗಸಾದ ಗಾಳಿಯಲ್ಲಿ ತಿರುಗಾಡಿದರೆ ಆರೋಗ್ಯಕ್ಕೆ 
ಒಳ್ಳೇದು. ಹೊಸ ಜಾಗವೆಂದು ಚಿಂತಿಸಬೇಡ. 
ಹೂಸ ಉತ್ಸಾಹದಿಂದ ಚಿಂತೆ ಮರೆಯುತ್ತ'' 
ಎಂದಳು. | 
ಯುವರಾಣಿ ಮೆಲ್ಲನೆ ಎದ್ದು ಅವಳ ಹಿಂದೆ 


HN 


ಉದ್ಯಾನಕ್ಕೆ ಹೋದಳು. | 

ಉದ್ಯಾನದಲ್ಲಿ ಆಡವಿಯಿಂದ ಬೀಸುವ 
ತಂಗಾಳಿ ಹೂಗಳ ಮಮಳಗಳೊಂದಿಗೆ ಸೇರಿ 
ಸೊಗಸಾಗಿ ಬೀಸುತ್ತಿತ್ತು. ಅವಳ ಹಿಂದೆಯೇ 
ನಡೆಯುತ್ತಿದ್ದ ಕೃತಕ ಕಮಲೆ ಅವಳನ್ನೇ ನೋಡುತ್ತಾ 
ಒಂದು ಕಡೆ ಕುಳಿತಳು. ವಿದ್ಯಾವತಿ ಮೆಲ್ಲನೆ 
ಹಸಿರು ಕಂಬಳಿ ಹಾಸಿದಂತಿದ್ದ ಹಸಿರು ಹುಲ್ಲಿನ 
ಮೇಲೆ ನಡೆಯುತ್ತ ಉದ್ಯಾನದ ಬಗ ಬಗೆಯ 
ಹೂಗಳನ್ನೂ ಮರಗಳನ್ನೂ ನೋಡುತ್ತ ಸ್ವಲ್ಪ 
ಹೊತ್ತು ಅಡ್ಡಾಡಿದಳು. ಕತ್ತಲೆ ಬೀಳುವ ಹೊತ್ತಿಗೆ 
ಮತ್ತೆ ಎಲ್ಲರೂ ಮಾಯಾಭವನವನ್ನು ಸೇರಿ 
ಕೊಂಡರು. 

ಭವನದೊಳಗೆ ಹೊಕ್ಕ ಸ್ವಲ್ಪ ದೂರ ಮುಂದಕ್ಕೆ 
ಹೋದಾಗ ವಿದ್ಯಾವತಿಗೆ ಕಳೆದ ರಾತ್ರಿ ಮಲಗಿದ 
ಶಯನಗೃಹವನ್ನು ದಾಟ ಬಂದನೆಂದು ತೋರಿತು. 
ವೃದ್ಧಳು ಪಕ್ಕದಲ್ಲಿದ್ದ ಬಾಗಿಲನ್ನು ತೆರೆದಳು. 
ಇದಿರನಲ್ಲಿ ವಿಶಾಲವಾದ ಕೋಣೆ ಕಾಣಿಸಿತು. 
ಅಲ್ಲಿಯ ತೆರೆಗಳು ಬೇರೊಂದು ಬಣ್ಣದಲ್ಲಿರುವುದು 
ಗೊತ್ತಾಯಿತು. ಅವಳು ಊಟ ಮುಗಿಸಿ ಹಾಸಿಗೆ 
ಯಲ್ಲಿ ಮಲಗಿ ಹಾಯಾಗಿ ನಿದ್ದೆ ಮಾಡಿದಳು. 
ಮರುದಿನ ಬೆಳಗಾದ ಕೂಡಲೇ ಅವಳು 
ಕಿಟಿಕಿಯ ಮೂಲಕ ಹೊರಗೆ ನೋಡಿದಳು. 
ಅಲ್ಲಿ ಉದ್ಯಾನವನದ ಬೇರೊಂದು ಭಾಗವು 
ಕಾಣಿಸಿತು. ಅಲ್ಲಿಯ ಗಿಡಮರ ಹೂಗಳೂ 
ನಿನ್ಸಿನವುಗಳಂತ ಇರಲಿಲ್ಲ. ವಿದ್ಯಾವತಿ ಸ್ನಾನದ 
ಕೋಣೆಗೆ ಹೋಗಿ ಮುಂಚಿನ ದಿನದ ಹಾಗೆ ಆ 
ವೃದ್ಧ ಪಚಕ ಕೃತಕ ಕಮಲೆಯೊಂದಿಗೆ ಇಬ್ಬರು 
ಹೊಸ ಯುವತಿಯಿರುವುದು ಕಂಡಿತು. ಅವಳಿಗೆ 
ಬೇಕಾದ ದುಸ್ತುಗಳೂ ನಿನ್ನೆಯ ಹಾಗೆಯೇ 
ಮಡಿಕೆ ಮಾಡಿಡಲ್ಪಟ್ಟಿದ್ದುವು. ಆ ಇಬ್ಬರು 


ಚಂದಮಾಮ 


Scanned by CamScanner 


ಎ 
>» 
೫ 


ಇತ್ತೆ 
pe: 
2 ಗೆ ಗೆ 


ಇ] 
2 


(lk 
b Ms 
ಗ್ಗ 


ಬು 


ಬು 
ಗಲ್ಲ 
NE 
PN 


+ 
* 
er 
pi 
ಓಂ 


ಜೆ ಬ 
8 


WN 

N (UM NY 
ನ್ನ್ನ 1 ಚಾ 

ಸ B 


» 


ಗ್‌ ತ Pp) ಪಾ 
ಬುಗ್ಗೆ 
AN 
DANY 


il 


ಪರಿಚಾರಿಕೆಯರು ಕೂಡಾ ಇವತ್ತು ಯುವರಾಣಿ 
ತೊಟ್ಫಂಥ ದುಸ್ತುಗಳನ್ನೇ ಧರಿಸಿದ್ದಾರೆ. ಅವರು 
ಅವಳಿಗಳೆಂದು ನೆನೆದಳು ವಿದ್ಯಾವತಿ. ಅವರಲ್ಲಿ 
ಕೂಡಾ ತನ್ನು ಹೋಲಿಕೆಯಿದ್ದುದಷ್ಟೇ ಅಲ್ಲದೆ 
ಚೆಲನವಲನಗಳಲ್ಲಿಯೂ ತನ್ನ ಹಾಗೆಯೇ ಮಾಡು 
ವುದು ಗೂತ್ತಾಯಿತು ವಿದ್ಯಾವತಿಗೆ. 

ನೋಡು. ಇವಳು ಸುರೇಖೆ, ಇವಳು 
ಸುಲೇಖಜೆ. ಇವರಿಬ್ಬರೂ ಈ ದಿನ ನಿನಗೆ 
ಬೇಕಾದುದನ್ನೆಲ್ಫಾ ಒದಗಿಸುತ್ತಾರೆ.” ಎಂದು 
ಹೇಳಿ ವೃದ್ಧಳು ಅಲ್ಲಿಂದ ಹೋಗಿಬಿಟ್ಟಳು. 

ವಿದ್ಯಾವತಿ ಒಬ್ಬಳನ್ನು ನೋಡಿ, “ಸುರೇಖಾ, 
ನಾನೊಂದು ಪ್ರಶ್ನ ಕೇಳಲೇ ನಿನ್ನನ್ನು?'' ಎಂದು 
ಕೇಳಿದಳು. 

ನಾನು ಸುಲೇಖೆ ಯುಮಾಾಣೀ, ಈಗ 
ಏನಾದರೂ ಮಾಡಬೇಕೇನು? ದೈರ್ಯದಿಂದ 


21 


ಇ ಹ |} ನ ಚಾ 
ನ ಎ ತ ಟೆ 
WL els ಆಂ 


ಹ ವಾಸಾ ರಾವಾ ಸ ಕಾ ಹಾಲ ಅ ಸ ಇಂ ಜವ ಖಾನ ಜು ಓಜಾ ಇಹ ಭಾ ಪಡ ಹ`್ಮ್ಪ 


|  ಯಜ್ಗ್ರ ಉಚ ಒೃಂ್ರ ವ ದ ರ ಜಟ 


Scanned by CamScanner 


ಹೇಳಿರಿ'' ಎಂದು ಅವಳು ಕೇಳಿದಳು. 


"ಏನೂ ಬೇಡ. ನೀನು ಇಲ್ಲಿ ಬಹಳ ಕಾಲದಿಂದ 
ಇರುವಿಯಾ?''. ಎಂದು ಕೇಳಿದಳು ಯುವ 
ರಾಣಿ 4 

"ಇಲ್ಲ ಯುವರಾಣೀ! ಇಲ್ಲಿ ಗೆ ಬಂದು ಎರಡು 
ತಿಂಗಳು ಕೂಡಾ ಆಗಿಲ್ಲ”' ಎಂದಳು ಸುಲೇಖ. 

“ನಿನ್ನನ್ನು ನೋಡಿದರೆ ನನಗೆ ತುಂಬ ಇಷ್ಟ. 
ಅದಕ್ಕೆ ಮೊದಲು ಎಲ್ಲಿ ಏನು ಮಾಡಿಕೊಂಡಿದ್ದೀ?'' 
ಎಂದು ಕೇಳಿದಳು ಯುವರಾಣಿ. 

"ಮನೆ ಹತ್ತಿರವೇ ಇದ್ದ'' ಎಂದಳವಳು. 

“ನಿನ್ನ ಮೇಲೆ ನನಗೆ ತುಂಬಾ ಪ್ರೀತಿ ಬರುತ್ತೆ. 
ನಾನು ಇಲ್ಲಿಂದ ಹೋಗುವಾಗ ನನ್ನ ಜಶೇಲಿ 
ಬರುವಿಯಾ?'' ಎಂದು ನೇರಾಗೇ ಕೇಳಿದಳು 
ವಿದ್ಯಾವತಿ. 

ಇದು ಕೂಡಾ ನಿಮ್ಮ ಭವನವೇ ಯುವ 


RONEN ಸ ಸವಸ ಸಾಚಾ ಕಾಸ ಓಘ ಜಟ ಟಪಟಚ ಚತ! ಹಾ 


mS Ny eas 


ಕ 
ಈ 


ರಾಣಿಯವರೇ।! ಯಜಮಾನಿಯಮು ಕೂರುವಷ್ಟು 
ಕಾಲ ನೀವಿಲ್ಲೇ ಇರುವಿರಿ. ಆಮೇಲೆ ಅವರು 
ನಿಮ್ಮನ್ನು ಕರೆದುಕೊಂಡು ಹೋಗಬಹುದು. 
ಆದರೆ ಅದು ಯಾವಾಗ ಎಂಬುದೊಂದೂ 
ನಮಗೆ ಗೊತ್ತಿಲ್ಲ'' ಎಂದಳು ಸುಲೇಖ. 
«ಹಾಗೇನು!'' ಎಂದು ಸುಮ್ಮನಾದಳು 
ವಿದ್ಯಾವತಿ. ಆಮೇಲೆ ಒಬ್ಬರೊ೦ದಿಗೊಬ್ಬರು 
ಏನೂ ಮಾತಾಡಲಿಲ್ಲ. 
ಮದ್ಯಾಹ್ನ ಊಟ ಮುಗಿದ ಮೇಲೆ ವಿದ್ಯಾವತಿ 
ಭೋಜನ ಭಾರದ ತೂಕಡಿಕ ತೀರಿಸಿಕೊಳ್ಳಲು 
ತಲ್ಪದ ಮೇಲೆ ಒರಗಿದಳು. ಆಗ ದೂರದಲ್ಲಿ 
ನಿಂತಿದ್ದ ಪರಿಚಾರಿಕೆಯನ್ನು ನೋಡಿ, "“ಸುಲೇಖಾ! 
ಹೀಗೆ ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೋ. 
ನಿನ್ನನ್ನೊಂದು ವಿಷಯ ಕೇಳಬೇಕು!'' ಎಂದಳು. 
ಯುವರಾಣೀ! ನಾನು ಸುರೇಖೆ!'' ಎನ್ನುತ್ತಾ 
ಹತ್ತಿರ ಬಂದು ಕುಳಿತಳು ಆ ಪರಿಚಾರಿಕೆ. 
ಹೌದಾ? ನೀವಿಬ್ಬರೂ ಒಂದೇ ರೂಪದಲ್ಲಿ 
ರುವುದರಿಂದ ನನಗೆ ಗೊತ್ತಾಗಲಿಲ್ಲ. ನಿಮ್ಮ 
ಹೆಸರುಗಳು ತಾರುಮಾರಾಗುತ್ತವೆ. ನೀವಿಬ್ಬರೂ 
ಅವಳಿ ಜವಳಿಗಳೇ ತಾನೇ?'' ಎಂದಳು ವಿದ್ಯಾವತಿ. 
""ಅಲ್ಪ ಯುವರಾಣೀ! ನಾವು ಒಡಹುಟ್ಟಿದ 
ವರು ಸಹಾ ಅಲ್ಲ'' ಎಂದಳು ಸುರೇಖೆ. 
ಹಾಗಾದರೆ ಇಲ್ಲಿ ಎಷ್ಟು ಕಾಲದಿಂದ 
ಇದ್ದೀರಿ?” ಎಂದು ಕೇಳಿದಳು ವಿದ್ಯಾವತಿ. 
"ಒಂದೆರಡು ತಿಂಗಳಿಂದ'' ಎಂದಳು 
ಸುರೇಖೆ. 
"ಇಷ್ಟು ದೊಡ್ಡ ಭವನದಲ್ಲಿ ನೀವಿಬ್ಬರೇ 
ಇರುವಿರೇನು?'' ಎಂದು ವಿದ್ಯಾವತಿ ಕೇಳಿದಳು. 
«ನಿನ್ನೆ ನಿಮ್ಮಪರಿಚರ್ಯೆ ಮಾಡಲಿಕ್ಕೆ ಮಾಲಾ 
ನೀಲಾ ಬಂದರಲ್ಲವೇ? ಇವತ್ತು ನಾವು ಬಂದೆವು. 


ಚಂದಮಾಮ 


wy .. ಪಾರಾ. 


ನಾಳೆ, ನಾಡಿದು ಆಮೇಲೆ ಕೂಡಾ ಬೇರೆ 

| ಯಾರೋ ಇಬ್ಬರು ಬರುತ್ತಾರೆ. ಅವರೆಲ್ಲರನ್ನೂ 
ನಾವು ನೋಡಲಿಲ್ಲ. ಅವರ ಹೆಸರು ಕೂಡಾ 
ನನಗೆ ಗೊತ್ತಿಲ್ಲ'' ಎಂದಳು ಸುರೇಖೆ. 

“ಮತ್ತೆ ಇಲ್ಲಿ ಪುರುಷರಾರೂ ಇಲ್ಲವೇ? 
ನಿನ್ನ ಯಜಮಾನರು ಇದ್ದಾರಷ್ಟೇ?”' ಎಂದು 
ಕೇಳಿದಳು ವಿದ್ಯಾವತಿ. 
 “ಇದ್ದಾರಾದರೂ, ಅವರು ದೂರದಲ್ಲಿ ಬೇರೆ 
ಯಾಗಿಯೇ ಇರುತ್ತಾರೆ. ನಮ್ಮನೆರಳಿಗೆ ಬರುವು 
ದಿಲ್ಲ. ಇಷ್ಟರವರೆಗೆ ನಾನು ಇಲ್ಲಿಯ ಯಜಮಾನ 
ರನ್ನು ಕೂಡಾ ನೋಡಲಿಲ್ಲ. ಸರಿ ಯುವರಾಣಿ 
ಯವರೇ, ನಿಮ್ಮ ನಿದ್ದೆಗೆ ಹೊಶ್ತಾಯಿತು'' 
ಎ೦ದು ಸುರೇಣೆ ಹಾಸಿಗೆಯನ್ನು ಸರಿ ಮಾಡಿ 
ಅವಳು ಮಲಗಿದ ಕೂಡಲೇ ಪಟ್ಟವಸ್ತ ಹೊದಿಸಿ, 
ಹೋಗಿ ಕಟಿಕಿಯ ಹತ್ತಿರವಿದ್ದ ಆಸನದಲ್ಲಿ 
ಕುಳಿಶಳು. 

ಸಾಯಂಕಾಲ ವಿದ್ಯಾವತಿ ನಿದ್ದೆಯಿಂದೇ 
ಳುವಾಗ, ಅವಳನ್ನು ವಾಹ್ಯಾಳಿಗೆ ಕರೆದುಕೊಂಡು 
ಹೋಗಲು ಕೃತಕ ಕಮಲೆ ಬಂದಳು. ಆ ದಿನ 

ವಾಹ್ಯಾಳಿಗ ಹೋಗುವಾಗ ಆ ವೃದ್ಧಳ ಹೊರತು 
ಬೇರ ಯಾರೂ ಬರಲಿಲ್ಲ. ಆ ವೃದ್ಧ ಕೂಡಾ 


Scanned by 6೩೧15೦೦೩೧೧೦! 


ವಿದ್ಯಾವತಿಯೊಂದಿಗೆ ತೂಕ ನೋಡಿಕೊಂಡೇ 
ಮಾತಾಡುತ್ತ, ಆಗತ್ಯ ಮೀರಿ ಒಂದು ಚೂರು 
ಕೂಡಾ ಮಾತಾಡದ್ದರಿಂದ, ಇವರನ್ನೆಲ್ಲಾ ಹೀಗೆ 
ಶಾಸಿಸುವವನು ಯಾರೆಂದು ಆಲೋಚಿಸುತ್ತ, 
ವಿದ್ಯಾವತಿ ಆ ವೃದ್ಧೆಯ ಅನುಸರಣೆಯಲ್ಲಿ 
ಉದ್ಯಾನವನದಲ್ಲಿ ತಿರುಗಾಡಿ ಕತ್ತಲೆಯಾಗುವಾಗ 
ಮಾಯಾಭವನಕ್ಕೆ ಹಿಂದಿರುಗಿದಳು. ಈಗ ಆ 
ಕೃತಕ ವೃದ್ಧ ತನ್ನನ್ನು ಬೇರೊಂದು ಕೋಡೆಗೆ 
ಕರೆದೊಯ್ತುದು ಅವಳಿಗೆ ಸ್ಪಷ್ಟವಾಗಿ ತಿಳಿಯಿತು. 

ಮರುದಿನ ಅವಳು ನಿದ್ದೆಯಿಂದೇಳುವಾಗ 
ಮಾಲಿನಿ ಶಾಲಿನಿ ಎಂಬ ಇಬ್ಬರು ಪರಿಚಾರಿಕಾ 
ಯುವತಿಯರು ಬಂದರು. ಅವರು ಕೂಡಾ 
ಶಾನು ಧರಿಸಿದ ಬಟ್ಟಿಗಳನ್ನೇ ಧರಿಸಿ ತನ್ನ 
ಹೋಲಿಕೆಯಲ್ಲೇ ಇದ್ದರು. ತನ್ನನ್ನು ಇಲ್ಲಿಗೆ 
ಅಪಹರಿಸಿ ತಂದ ದುರ್ಮಾರ್ಗಿಗಳು, ತನ್ನ 
ಗುರುತನ್ನು ಇನ್ನೊಬ್ಬರಿಂದ ಹಿಡಿಯಲಾಗದಂತೆ 
ಮಾಡುವ ತಂತ್ರವೇ ಇದೆಂದು ಈಗ ತಿಳಿದಳು 
ವಿದ್ಯಾವತಿ. ಇದಕ್ಕೆ ತರಣೋಪಾಯವೇನೆಂದು 
ವಿದ್ಯಾವತಿ ಬಹು ತೀವ್ರವಾಗಿ ಆಲೋಚನೆ 
ಮಾಡತೊಡಗಿದಳು. 


* ರ್ಸ್‌ ತ್‌ 


ಕೌನ್‌, 


NWN 


[ಮಹೇಂದ್ರನಾಥನೆಂಬ ಯುವಕನು ವೀರಸೇನ ಮಹಾರಾಜನ ಅನುಮತಿಯಿಂದ, ಬಿಡದಿ 

ಭವನದೊಳಗಿದ್ದ ಯುವರಾಣಿ ವಿದ್ಯಾವತಿಯನ್ನು ಹುಡುಕಲು ಹೊರಟನು. ಅವನು ಮೊದಲು 

ಸಾರಸಭವನದ ಪರಿಸರಗಳನ್ನು ಪರೀಕ್ಷಿಸಿ, ಅಲ್ಲಿದ್ದ ದೋಣಿಯವನೊಂದಿಗೆ ಮಾತಾಡಿದ ಮೇಲೆ, 
ಅಲ್ಲಿಂದ ಆ ದೋಣಿಯವನು ಸೂಚಿಸಿದಂತೆ ಅಡವಿಯ ಕಡೆಗೆ ಹೊರಟನು. ಮುಂದೆ-) 


ಮಹೇಂದ್ರನಾಥನು ಸಾರಸ ಸರೋವರದ 
ಪಡುಗಡೆಯ ಶೀರದಲ್ಲಿ, ಪ್ರತಿ ಅಡಿಗಳನ್ನು 
ಪರೀಕ್ಸಿಸಿಕೊಂಡು ನಡೆಯುತ್ತ ಅರಣ್ಯದೊಳಗಡೆ 
ನಡೆಯಲು ತೊಡಗಿದನು. ಅಲ್ಲಲ್ಲಿ ನಿಂತು ಮರ 
ಗಳೆಡೆಯಲ್ಲಿ ಕಾಣುವ ಬಿಡದಿ ಭವನವನ್ನೂ 
ಪೀಸ್ಟಿಸುತ್ತ, ದಾರಿಯಲ್ಲದ ಆ ಅಡವಿಯಲ್ಲಿ 


ನಡೆಯುತ್ತಿದ್ದನು. ಏನೇನೋ ಬಳ್ಳಿಗಳೂ, 


ಮುಳ್ಳುಗಳೂ ಅಡ್ಡಾದಿಡ್ಲಿಯಾಗಿರುವ ಪೂದರು 
ಗಳೂ ಆ ದಾರಿಯಲ್ಲಿ ಹಣೆದುಕೊಂಡಿದ್ದುವು. 


ಹೀಗೆ ಹೋಗುತ್ತಿರಲು, ಆ ದಿನ ಸೂರ್ಯಾಸ್ತ 
ಮಾನವಾದರೂ ಆರಣ್ಯದೊಳಗೊಂದು ಸರಿಯಾದ 
ದಾರಿ ಮಾತ್ರ ಕಾಣಲಿಲ್ಲ. ರಾಶ್ರಿ ಪೂರಾ ಒಂದು 
ಮರದ ಕಳಗೆ ಬಂಡೆಯ ಮೇಲೆ ಕಳೆದನು. 
ಬೆಳಗಾದ ಕೂಡಲೇ ಎದ್ದು ಸುತ್ತಲೂ 
ಪೀಕ್ಬಿಸಿ ನೋಡಿದನು. ತಾನು ರಾತ್ರಿಯಲ್ಲಿ 
ಕುಳಿತಿದ್ದ ಬಂಡೆಗೆ ಸ್ಪಲ್ಪ ದೂರದಲ್ಲಿ ಸರೋವರ 
ಜಲಕ್ಕಿಳಿಯುವ ಏರಲಾಗುವ ಸಣ್ಣ ಮಟ್ಟಲಿರು 
ಮದು ಕಂಡು ಅವನಿಗೆ ಆಶ್ಚರ್ಯವಾಯಿತು. 


“ಚಂದಮಾಮ' 


Scanned by CamScanner 


ಮಹೇಂದ್ರನಾಥನು ಉತ್ಸಾಹದಿ೦ದ ಆ ಮೆಟ್ಟ 


ಲನ್ನು ಸಮೀಪಿಸಿದನು. ಮಟ್ಟಲು ಸರಿಯಾಗಿ . 


ಕಾಣದಂತೆ ಅವುಗಳ ಮೇಲೆ ಮರದ ಕೊಂಬೆಗಳು 
ಅಡ್ಜಾದಿಡ್ವವಾಗಿ ಹಾಕಲ್ಪಪ್ಟಿದುವು. ಅವುಗಳನ್ನು 
| ಮಹೇಂದ್ರನಾಥನು ತೊಲಗಿಸಿದನು. ಆಗ ಅಡವಿ 
ಯೊಳಗೆ ಹೋಗುವ ಸಣ್ಣಗಿನ ದನಿ ಕಾಣ 
ಬಂತು. ಒತ್ತೊತ್ತಾಗಿ ಹಚ್ಚಗಿನ ಎಲೆಗಳನ್ನು 
ಹಾಕಿರುವ ಆ ಮಾರ್ಗವು ಹೂಸತಾಗಿ ಏರ್ಪ 
ಡಿಸಲ್ಲಟ್ಟುದೆ೦ದು ಅವನಿಗೆ ಗೂತ್ತಾಯಿತು. ಕ್ಷಾತ್ರ 
ತೇಜದೊಂದಿಗೆ ಪ್ರಭು ಭಕ್ತೆ ನಿಷಗಳು ತುಂಬಿದ 
ಪುರುಷ ಸಿಂಹನಾದ ಮಹೇಂದ್ರನಾಥನು ಕ್ರೂರ 
ಮೃಗಗಳು ತನ್ನ ಮೇಲೆ ಬಾರದಂತ ತಕ್ಕ ಜಾಗ 
ರೂಕತೆಯಿಂದ ಆಯುದಪಾಣಿಯಾಗಿ ಮುಂದ 
ನಡೆದನು. 
ದಾರಿಯ ಇಕ್ಕೆಲಗಳಲ್ಲಿಯೂ ಎತ್ತರವಾದ 


1೧೮ 


Scanned by CamScanner 


ಮರಗಳಿದ್ದುದರಿಂದ ಸೂರ್ಯೋದಯವಾಗಿ 
ಹೊತ್ತು ಮೇಲೆ ಬ೦ದಿದ್ದರೂ ದಾದಿ ಮಸಕು 
ಮಸಕಾಗಿಯೇ ಕಾಣುತ್ತಿತ್ತು. 

ಹಾಗೆ ಎಷ್ಟೋ ಹೂತ್ತು ನಡದು ಮಹೇಂದ್ರ 
ನಾಥನು ಖಾಲಿಯಾದ ಒಂದು ಸಾದಾ ಪ್ರದೇಶ 
ವನ್ನು ಸೇರಿದನು. ಮಾರ್ಗದ ಒಂದು ಬದಿಯಲ್ಲಿ 
ಸಣ್ಣ ಕುಲೀರವಿರುವುದು ಕಂಡಿತು. ಅರಣ್ಯದ 
ಮಧ್ಯದಲ್ಲಿ ಈ ಕುಟೀರವು ಹೇಗೆ ಬಂದಿತೋ 
ಎ೦ದು ಆಲೋಚಿಸುತ್ತ ಮಹೇಂದ್ರನಾಥನು ಆ 
ಕುಲೀರವನ್ನು ಸಮೀಪಿಸಿದನು. 

"ಯಾರಿಗಾಗಿ ನೋಡುತ್ತಿರುವಿಯಪ್ಪಾ?'' 
ಎ೦ಬ :ಕಂಠಸ್ಟರವು ಕೇಳಬಂದಿತು. 

ಮಹೇಂದ್ರನಾಥನು ಕಂಠಸ್ವರ ಕೇಳುವ ದಿಕ್ಕಿಗೆ 
ತಿರುಗಿದನು. ದೊಡ್ಡದೊ೦ದು ಪೊದರಿನಾಚೆಗೆ 
ಒಬ್ಬ ಸನ್ಯಾಸಿ ಗಿಡಗಳಿಗೆ ನೀರು ಹೊಯ್ಯುತ್ತಿರು 
ವುದು ಕಂಡಿತು. ಮಹೇ೦ದ್ರನಾಥನು ಅವನಿಗೆ 


ಕ್ಸ ಜೋಡಿಸಿ ನಮಸ್ಕಾರ ಮಾಡಿ, “ನಾನು 


ಒಂದು ಮುಖ್ಯವಾದ ಕಾರ್ಯವನ್ನು ತಲೇ 
ಮೇಲೆ ಹಾಕಕೂಂಡು ಹೂರಟವನು. ಅ೦ದುಕೂಳ್ಳ 
ದಂಶ ತಮ್ಮಂತಹ ಮಹನೀಯರ ದರ್ಶನ 
ಭಾಗ್ಯ ದೂರಕಿತು!'' ಎಂದನು. 
ಆಜಾನುಬಾಹುವಾದ ಆ ಸನ್ಯಾಸಿಯ ಪ್ರಶಾಂತ 


' ವಾದ ವದನ ಮಂಡಲವನ್ನು ನೋಡಿ ಮಹೇಂದ್ರ 


ನಾಥನು ಒಂದು ಕ್ಟಣ ಬೆರಗಾದನು. ಅವನು 
ದಯಾರ್ದ್ರ ದೃಷ್ಟಿಯಿಂದ ಮಹೇಂದ್ರನಾಥನನ್ನು 
ನೋಡುತ್ತ ಮಂದಹಾಸ ಪ್ರದರ್ಶಿಸಿ "ಈಗ 
ತಾನೇ ಸೂರ್ಯಾಸ್ತಮಾನವಾಗಿದೆ, ನೀನು ಎಲ್ಲಿಗ 
ಹೋಗುವವನಾದರೂ ಈ ರಾತ್ರಿಯನ್ನು ಇಲ್ಲೇ 
ಕಳೆದು ಬೆಳಗಾದ ಮೇಲೆ ಹೋಗುವುದು ಒಳ್ಳೆ 
ಯದು. ಒಳಗೆ ಬಾರಪ್ಪಾ'' ಎಂದು ಮಹೇಂದ್ರ 


ಚಂದಮಾಮ 


ತ 


«4 ಹ ಈ | 
| ಕ Ky ಬ ಸ್ಮ ತಾ ಬ ತೆ 
EP ಚಟ ಟು) ಸ ಬೂ ಟಿ ಗಗಿಗೆ 


ವರ್ಷಗಳವರೆಗೆ ಮನಸ್ಸಿನ 
€ ದೇಶಗಳನ್ನು ಶಿರುಗಿದ್ದೇನೆ. 
ಕಡೆಗೆ 0 ಬಂದು ಸೇರಿದನು. ಈ ಪ ಪ್ರಾಂತ್ಯಕ್ಕೆ 
ಬಂದ ಮೇಲೆ ಬೇರೆಲ್ಲಿಗೋ ಹೋಗಬೇಕೆಂದು 
ಕಾಣುವುದಿಲ್ಲ. ನಾನಿಲ್ಲಿಗೆ ಬಂದ ಮೇಲೆ ನನ್ನನ್ನು 
ನೋಡಿದ ಮೊದಲ ಶಾಂತ ತೇಜಸ್ವೀ ವ್ಯಕ್ತಿ 
ಸತ್ಯಸ೦ಧನಾಗಿ ಕಾಣುವ ನೀನೇ!'' ಎಂದನು 
ವೀರ ತೇಜಸ್ವಿಯಾದ ಆ ಸನ್ಯಾಸಿ. 
ಮಹೇಂದ್ರನಾಥನು ಮೌನವಾಗಿ ಕೇಳುತ್ತ 
ಅವನ ಪಾದಗಳನ್ನು ಒತ್ತಿಕೂ೦ಡಿದ್ದನು. 

“ಕಂದಾ, ನೀನು ಯಾರೋ? ಯಾವ 
ಕಾರ್ಯದ ಮೇಲೆ ಹೂರಟು ಬಂದುದೆಂಬುದನ್ನು 
ಹೇಳಲೇ ಇಲ್ಲ! ಹೇಳುವುದರಿಂದ ಕೆಡುಕಾಗದೆಂಬ 
ನಂಬುಗೆ ಇದ್ದರೆ ಮಾತ್ರ ಹೇಳು'' ಎಂದು 
ಕೇಳಿದನು ಸನ್ಯಾಸಿ. 

“ಮಹಾತ್ಮಧೇ, ತಮ್ಮೊಡನೆ ಸುಳ್ಳು ಹೇಳಲು 
ನನ್ನ ಕಾರ್ಯ ರಹಸ್ಯದ್ದಾದರೂ 
| "ಸತ್ಯವನ್ನೇ ಹೇಳಿಸುತ್ತದೆ. ನನ್ನ 
ಮಹೇಂದ ನಾಥನೆಂದು, HE 
ನು ಚಿಕ್ಕಂದಿನಲ್ಲೇ ನನ್ನ 
ತಂದೆಯನ್ನು ಕಳೆದುಕೊಂಡೆನು. ಆಗಿನಿಂದಲೂ 


ನಾವು ತಾಯಿ ಮಗನ ಕ್ಷೇಮವನ್ನು ನಮ್ಮ 
ಚಿಕ್ಕಪ್ಪ ನೋಡಿಕೂ ಂಡಿದ್ದರು. ದುರದೃಷ್ಠದಿಂದ 
ಚಂದಮಾಮ 


Scanned by CamScanner 


ತು J; J) 


ನಮ್ಮ ಚಿಕ್ಕಮ್ಮ ಪ್ರಸವ ಸಮಯದಲ್ಲಿ ಸತ್ತು 
ಹೋಗಿಬಿಟ್ಟಳು. ಅದರಿಂದ ಚಿಕ್ಕಪ್ಪನಿಗೆ. ದೊಡ್ಡ 
ವೈರಾಗ್ಯ ಬಂದು ನಮ್ಮನ್ನು ಬಿಟ್ಟು ಎಲ್ಲಿಗೋ 
ಹೋದರು. ಆಗಿನಿಂದ ನಾನೂ ನಮ್ಮಮ್ಮನೂ 
ಮಾತ್ರವೇ ಇದ್ದೇವೆ. ತಾಯಿ ದೇವಾಲಯಕ್ಕೆ 
ಹೂಮಾಲೆ ಕಟ್ಟ ಕೊಟ್ಟು, ಅದರಿಂದ ಬರುವ 
ಆದಾಯದಿಂದ ನಾವಿಬ್ಬರೂ ಬದುಕುತ್ತಿದ್ದೇವೆ. 
ಇಷ್ಟೇ ನನ್ನ ಸಂಗತಿ ಸ್ಟಾಮೀ'' ಎಂದನು 
ಮಹೇಂದ್ರನಾಥ. 

ಆ ಮಾತು ಕೇಳಿದ ಕೂಡಲೇ ಸನ್ಯಾಸಿ 
ಏಕೋ ಚಟಕ್ಕನೆ ತನ್ನ ಕಾಲುಗಳನ್ನು ಕೃಗಳಿಂದ 
ಮೆಲ್ಲನೆ ಬಿಡಿಸಿ ಮೇಲೆತ್ತಿಕೊಂಡನು. 

ಶನ್ನ ದಯನೀಯ ಕಥೆಯನ್ನು ಕೇಳಿ ಅವನ 
ಮನಸ್ಸು ಚಲಿಸಿತೆಂದು ಭಾವಿಸಿದ ಮಹೇಂದ್ರ 
ನಾಥನು, “ಒಂದು ವಾರದ ಕಳಗ ವೀರಗಿರಿ 


KN—F-3 Ae 


ud 
po 1 


ಹಿ | 
ಕ 
(ತಸ ಹ 
ಸಾ 


ತತ್‌ 


UU EV pe: 
111 | 1 


| [#4 

[ 1 
pt |. | 
4 | 
1, 


Nis 
ಗ್ದ NA 


ಯುವರಾಣಿ ವಿದ್ಯಾವತಿಯನ್ನು ಯಾರೋ ಅಪ 
ಹಸಿಕೊಂಡು ಹೋದರು. ರಾಜಭಟರು ಅವಳನ್ನು 
ನಾಲ್ಲು ದಿಕ್ಕು ಗಳಲ್ಲ ಹುಡುಕಿದರು. ಅವಳನ್ನು 
ಹುಡುಕಲು ನಾನು ಕೂಡ ಹೊರಟಿದ್ದೇನೆ. ಅದಕ್ಕೆ 
ರಾಜನ ಅನುಮತಿ ಕೂಡಾ ನನಗೆ ಸಿಕ್ಕಿದೆ. 
ಸರೋವರವನ್ನು ಆನಿಸಿಕೊಂಡಿದ್ದ ಅರಣ್ಯದಲ್ಲಿ 
ಈ ಕಡೆಗೆ ಬಂದು ನಿಮ್ಮನ್ನು ದರ್ಶನ ಮಾಡಿ 
ಧನ್ಯನಾದನು'' ಎಂದನು ಮತ್ತ ಕ್ಕ ಮುಗಿಯುತ್ತ. 
“ಹಾಗೇನು? ಈ ಪ್ರಾಂತದಲ್ಲಿ ಮಾನವರಾರೂ 
ಇಲ್ಲಪ್ಪಾ. ನೀನೊಬ್ಬನೇ ಮಾನವನು ಬಂದಿರುವಿ. 
ಒಂದು ಕಡೆಯಲ್ಲಿ ಧವಳಗಿರಿ ಪರ್ವಶಗಳಿವೆ. 
ಅವುಗಳೊಳಗೆ ಮಾನವ ಮಾತ್ರರಾರೂ ಪ್ರವೇಶಿ 
ಸಲು ಸಾಧ್ಯವಿಲ್ಲ. ಆ ಪರ್ವತದಾಚೆಗೆ ಹಿಮಗಿರಿ 
ರಾಜ್ಯವಿದೆ. ಅಲ್ಲಿಂದ ಆ ರಾಜ್ಯವನ್ನು ಸೇರುವುದು 
ಎಂಥ ಎದೆಗಾರನಿಗೆ ಕೂಡಾ ಸಾಧ್ಯವಾಗದು!'' 


೨೦ 


Scanned by CamScanner 


ಎ೦ದನು ಸನ್ಯಾಸಿ. 

ಪ್ರಮ ದಿಕ್ಕಿನಿಂದ ಹುಡುಕಿದರೆ ಒಳ್ಳೇ ಫಲ 
ಸಿಗುತ್ತದೆಂದು ಜ್ಯೋತಿಷಾಚಾರ್ಯರು ಹೇಳಿದ್ದಾರೆ. 
ಮಹಾತ್ಮಾ ನಾನು ಯುವಕನು. ಎಂಥಾ ಕಷ್ಟ 
ವನ್ನಾದರೂ ಇದಿರಿಸುವಂಥವನು. ಧರ್ಮ ಪ್ರಭು 
ವಾದ ನಮ್ಮ ಮಹಾರಾಜರ ಚಿಂಶಯನ್ನು 
ಹೋಗಲಾಡಿಸುವುದು ನನ್ನ ಕರ್ತವ್ಯವೆಂದು 
ತಿಳಿದಿದ್ದೇನೆ. ಕರ್ತವ್ಯ ನಿರ್ವಹಣೆಯಲ್ಲಿ ಪ್ರಾಣ 
ಕೂಡಲಿಕ್ಕೂ ಸಿದ್ಧನಾದವನು ನಾನು! ವಿಮಗ 
ಉಪಾಯವೇನಾದರೂ ತಿಳಿದಿದ್ದು ನೀಶಂಕಯಿಂದ 
ತಿಳಿಸಿ ಉಪಕರಿಸಬೇಕು ಸ್ಟಾಮೀ!'' ಎಂದನು 
ಮಹೇಂದ್ರನಾಥ. 

“ಆದರ್ಶನಾದ ಯುವಕ ನೀನು. ನಿನ್ನ 
ನಿರ್ಣಯವನ್ನು ನಾನು ತುಂಬಾ ಮೆಚ್ಚುತ್ತೇನೆ, 
ಸರಿ, ಈಗ ಮಲಗಿ ನಿದ್ದೆ ಮಾಡು. ಬೆಳಿಗ್ಗೆ 
ಹೊರಟು ಹೋಗಬಹುದು'' ಎಂದನು ಸನ್ಯಾಸಿ. 
ಸನ್ಯಾಸಿ ಕೂಡಾ ನಿದ್ರೆಗೆ ಉಪಕ್ರಮಿಸಿದನು. 

ಮಹೇಂದ್ರನಾಥನು ಬೆಳಿಗ್ಗೆ ನಿದ್ದೆಯಿಂದದ್ದಾಗ, 
ಸನ್ಯಾಸಿ ಧ್ಯಾನಮುದ್ರೆಯಲ್ಲಿ ಕುಳಿತಿದ್ದನು. ಅವನು 
ಕಣ್ಣು ತೆರೆದ ಕೂಡಲೇ ಮಹೇಂದ್ರನಾಥನು 
ಸಾಷ್ಟಾಂಗ ನಮಸ್ಕಾರ ಮಾಡಿನು. 

ಸನ್ಯಾಸಿ ಅವನಿಗೆ ಆಶೀರ್ವಾದ ಮಾಡಿ, 
“ನಿನ್ನ ದೈರ್ಯ ಸಾಹಸಗಳೇ ವಿನಗ ವಿಜಯ 
ಕೊಡುತ್ತದೆ. ಇಕೋ ಈ ಉಂಗುರವನ್ನು ಧುಸಿಕೋ. 
ಇದು ನಿನಗಾಗಿಯೇ ದಿವ್ಯಶಕ್ತಿಗಳನ್ನು ಅಭಿ 
ಮಂತ್ರಿಸಿದ ಉಂಗುರ. ಇದರ ಕಲ್ಲಿನಲ್ಲಿ ಪ್ರತ್ಯೇಕ 
ವಾದ ವಿಶೇಷ ಶಕ್ತಿಯಿದೆ. ಅದೇನೆಂದು ಹೋಗು 
ವಾಗ ನಿನಗೆ ಗೊತ್ತಾಗುತ್ತದೆ. ಆದರೆ ಈ ವಿಷಯ 
ವನ್ನು ನೀನು ಯಾರಿಗೂ ಹೇಳಕೂಡದು. ಹೇಳಿ 
ಬಿಟ್ಟರೆ ಇದರ ಎಲ್ಲಾ ಶಕ್ತಿಗಳೂ ಹೋಗಿಬಿಡುತ್ತವ. 


ಚಂದಮಾಮ 


| R Ws ಕ] ಭಿ ಫ್‌ 1 | 
PEE ಸು ಳಾಲಯೋ 
4 § \ ಕ್ಕ A K ಫಿ ಜು y 


9 


ಗಿ 
ಸೆ ಲ 
' ¥) ೨ 


AT / 


\ * 
ಲ ತ A 
bh kM 
ಫಾ ಗಃ ' 
As ಕ್ಕ AA 
| WN 
| 
ಕ 
ಕ ತೆ UL ; 
py ಹೆ x ಇ 
ಸ ಚ 
TN 
A bp HE, 
ಾ ಕ 
೬ 6 4 ಕಾ 
ಬ ಗ್‌ 4! 
ತ್ರ 'ಜ್ಲ್ಯ” 4 
| EE 
4 ೫ } 
| ಸೌ ತೆ 
1 
| 
| 


Scanned by CamScanner 


ee ಇರಾ ಫಾರ: 


0%.:1 
(AN | 
A 


೨೧. ¥ jul 
RS 
| WS 
4. 
[4 


ಹಾ (1 11 / 
ದ | W | 
ಕ್ಕಿ 2 4 ತ್ತ 
"#4 (MUN 


‘Xx NA i 
ಕ \\ FNS 
Ry W\ NA 58 / ಗ 
UA || ಟಿ ಳ್‌ 
| ಕ್ಕೆ ಕ್ಕ ಥ್ರ ಗ್‌ 
ಟ್ರ | ್ಗ ಆ. | 14 ಗ ಷ್ಟ 
\ ' ಕ 
| | | | | § KW ್ಸ 
ax 
M\ Nl PKA 
(6 ಕೆಗೆ ಡಾ: 
* ] NM pa 
A 4 NL AE 
ಕ ಸ” N § | \ A ಎ = 
Ne ಕಾವ ಟೆ MN I ಕ್ಯ ವ 3. 
KA ಶಿ ' \ WR | 4 
4 


ನಿನ್ನು ಪ್ರಯಾಣದಲ್ಲಿ ವಿಜಯ ಸಾಧಿಸಿ, ತಿರುಗಿ 
ಬರುವಾಗ ನಿನ್ನ ಶಾಯಿಯನ್ನು ನೋಡುವುದಕ್ಕೆ 
ಮೊದಲು, ನನ್ನ ಬಳಿಗೆ ಬಾ. ಆ ಮುದುಕಿ ನಿನ್ನ 
ಬರುವಿಕೆಗಾಗಿ ಎಷ್ಟು ಶಪಿಸುವಳೋ ಏನೋ! 
ಆದರೂ ಅವಳನ್ನು ನೋಡುವುದಕ್ಕೆ ಮೊದಲು 
ನನ್ನನ್ನು ಬಂದು ನೋಡು'' ಎಂದನು ಸನ್ಯಾಸಿ. 

“ಮಹಾತೃಥೇ, ನನ್ನ ತಾಯಿಯನ್ನು ಕುರಿತು 
ನೀವು ಚಿಂತಿಸಬೇಕಾಗಿಲ್ಲ. ಅವಳ ಸಂರಕ್ಷಣೆಯ 
ಭಾರವನ್ನು ಮಹಾರಾಜರೇ ನೋಡಿಕೊಳ್ಳುತ್ತಾರೆ. 
ನಿಮ್ಮಆಜ್ಞಾ ನುಸಾರವಾಗಿ ನಾನು ವಿಜಯಿಯಾಗಿ 
ಹೊರಟ ಮೇಲೆ ಮತ್ತೆ ಬಂದು ನಿಮ್ಮ ದರ್ಶನ 


| ಮಾಡುತ್ತೇನೆ, ಈಗ ಆಶೀರ್ವಾದ ಮಾಡಿರಿ 


ಮಹಾತ್ಮಾ'' ಎಂದು ನಮಸ್ಥಾರ ಮಾಡಿದನು 
ಮಹೇಂದ್ರನಾಥ. 
ಸನ್ಯಾಸಿ ಅವನನ್ನು ಪ್ರೀತಿಯಿಂದ ಆಲಿಂಗಿಸಿ 


ಜಿ 


Scanned by CamScanner 


ದನು. ಆಗ ಅವನ ಕಣುಗಳು ಒದೆಯಾಗುವುದನು 
ಣ ೦ ಡೆ 


ನೋಡಿ, ಮಹೇಂದ್ರನಾಥನು ಅಮಿತಾಶ್ಚರ್ಯ 
ಪಟ್ಟನು. ಸನ್ಯಾಸಿ ತನ್ನನ್ನು ಆತ್ಮೀಯನಾಗಿ 


ತಿಳಿದು ಆನಂದ ಭಾಷ ಸಖಿಸುವಂತ ಭಾವಿಸಿದನು. 

ಕುಪೀರದಿ೦ದ ಹೊರಗೆ ಹೊರಟ ಮಹೇಂದ್ರ 
ನಾಥನು ಸೇನಾನಾಯಕನ ಸಲಹೆಯನ್ನು ನೆನಪಿಗೆ 
ತಂದುಕೊಂಡು, ಪಶ್ಚಿಮ ದಿಕ್ಕಿನ ಕಡೆಗೆ ನಡೆದನು. 
ಸರಿಯಾದ ದಿ ಎಂಬುದೇನಿಲ್ಲ ದೆ ಹೋದರೂ, 
ನಡೆಯಲು ಅಷ್ಟೇನೂ ಕಷ್ಟವನಿಸಲಿಲ್ಲ. 

ಸ್ಪಲ್ಪ ದೂರ ಹೋದ ಮೇಲೆ ಒಂದು 
ಗುಡ್ಡವು ಕಾಣಿಸಿತು. ಅವನು ಆ ಗುಡ್ಡದ ಮೇಲೆ 
ಏರುತ್ತಾ ಅಲ್ಲಲ್ಲಿ ನಿಲ್ಲುತ್ತಾ, ಕಳಗೆ ನೋಡುತ್ತಿದ್ದನು. 
ಮರದ ಮೇಲಿನ ಕೊ೦ಬೆಗಳ ಹೊರತು ಅವನಿಗೆ 
ಏನೂ ಕಾಣಿಸಲಿಲ್ಲ. 

ಸೂರ್ಯನು ಅಸ್ತಮಿಸುವ ಸಮಯಕ್ಕೆ ಗುಡ್ಡದ 
ಶಿಖರವನ್ನು ತಲುಪಿದನು. ಅವನ ಮುಂದೆ 
ದೊಡ್ಡದಾದ ಒಂದು ಕೋಟಿ ಗೋಡೆಯಂಥದ್ದು 


ಕಂಡಿತು. ಅದೊಂದು ದೊಡ್ಡ ಭವನದ ಪ್ರಹರೀ 


ಗೋಡಯೆಂದುಕೊಂಡು ಹತ್ತಿರ ಹೋಗಿ ಸುತ್ತಲೂ 
ನೋಡಿದನು. ; 

ದ್ವಾರವೇನೂ ಕಾಣಲಿಲ್ಲ. ಕತ್ತಲೆ ಮುಸುಕಿ 
ಕೂ೦ಡು ಬರುವಾಗ ಒಂದು ಕಡೆ ಮೆಪ್ಟಿಲುಗಳು 
ಕಂಡುವು. ಆ ಮೆಟ್ಟಿಲಿನ ದಾರಿಯಲ್ಲಿ ಮಹೇಂದ್ರ 
ನಾಥನು ಬಾಗಿಲು ಮುಚ್ಚದ ಕಬ್ಬಿಣದ ದ್ವಾರದ 
ಹತ್ತಿರ ತಲುಪಿದನು. ಬಾಗಿಲುಗಳಿಗೆ ಬಲವಾದ | 
ಸರಪಳಿ ಬಿಗಿಯಲಾಗಿತ್ತು. ಆ ಸರಪಳಿಯನ್ನು 
ಹಿಡಿದು ಬಲವಾಗಿ ಆಚೆಗೂ ಈಚೆಗೂ ಎಳೆದನು. 

ಅದರ ಶಬ್ದ ಕೇಳಿ ಸ್ವಲ್ಪ ಹೊತ್ತಿಗೆ ಕೈಯಲ್ಲಿ 
ದೀವಟ ಹಿಡಿದುಕೊಂಡು ಯಾರೋ ಬಂದು, 
ಸ್ವಲ್ಪ ಬಾಗಿಲು ತೆರೆದು, “ನಮಸ್ಕಾರ ಸ್ವಾಮೀ!...”' 


ಚಂದಮಾಮ 


ಎಂಡು ಮಾತು ನಿಲ್ಲಿಸಿ" “ಆರೆ! ಯಜಮಾನರೆದು 
ಕೊಂಡರೆ,ಯಾರಿವನು?... ಎಲೋ ಯಾರೋ 
ನೀನು? ಹೀಗೇಕೆ ಬ೦ದಿ?'' ಎಂದು ಕೇಳಿದನು, 
ಆಶ್ಚರ್ಯದಿಂದ. ಯಜಮಾನರು ಹೀಗೆ ಕಳ್ಳರ 
ಹಾಗೆ ಬರುವ ಸಂಗತಿ ತಿಳಿದು ಮಹೇಂದ್ರನಾಥ 
ನಿಗೂ ಆಶ್ಚರ್ಯವಾಯಿತು. 

«ನನ್ನ ಹೆಸರು ಮಹೇಂದ್ರನಾಥ, ವೀರಗಿರಿ 
ರಾಜ್ಯದವನು. ಬದುಕುವ ದಾರಿ ಹುಡುಕಲು 
ಹಿಮಗಿರಿ ರಾಜ್ಯಕ್ಕೆ ಹೋಗುತ್ತಿದೇನೆ.' ದಾರಿ 
ತಿಳಿಯದೆ ತಪ್ಪಿ ಹೋಗಿ ಎಲ್ಲೆಲ್ಲೋ ತಿರುಗಿ 
ಇಲ್ಲಿ ಗೆ ಸೇರಲು ಮೂರು ದಿನಗಳು ಬೇಕಾಯಿತು. 
ನನ್ನನ್ನು ಸ್ವಲ್ಪ ಒಳಗೆ ಬಿಟ್ಟರೆ ಈ ರಾತ್ರಿ 
ಇಲ್ಲಿಯೇ ಇದ್ದು, ಬೆಳಗಾದ ಕೂಡಲೇ ನನ್ನ 
ದಾರಿ ಹಿಡಿದು ಹೋಗುತ್ತೇನೆ'' ಎಂದು ಕೈ 
ಮುಗಿಯುತ್ತಾ ಕೇಳಿಕೊ೦ಡನು ಮಹೇಂದ್ರನಾಥ. 

ಸರಪಳಿಯ ಬೀಗ ತೆಗೆದು ಅವನು ಬಾಗಿಲು 
ತೆರೆಯುತ್ತಾ, “ನಾನು ಈ ಭವನದ ದ್ವಾರವನ್ನು 
ಕಾಯುವ ಕಾವಲುಗಾರನು. ನನಗೊಂದು ಪ್ರತ್ಯೇಕ 
ಕೋಡೆಯಿದೆ'' ಎಂದು ಮಹೇಂದ್ರನಾಥನನ್ನು 
ತನ್ನ ಕೋಣೆಗೆ ಕರೆದುಕೊಂಡು ಹೋಗಿ, "ನೀನಿಲ್ಲಿ 
ಕುಳಿಶುಕೋ, ನಿನಗೇನಾದರೂ ತಿನ್ನಲು ತರುತ್ತೇನೆ. 
ಹೊಸಬರಾರನ್ನೂ ಒಳಗೆ ಬಿಡಬಾರದೆಂಬುದು 
ನಮ್ಮಯಜಮಾನ್ರ ಆಜ್ಞೆ. ಅಮೇಗ ಇಲ್ಲಿರುತ್ತಿದ್ದರೆ 
ನಾನು ನಿನ್ನನ್ನು ಒಳಗೆ ಬಿಡುತಿದ್ದಿಲ್ಲ. ಅದೊಂದು 
ನಿನ್ನ ಪುಣ್ಯ!'' ಎಂದನು. 

“ನನ್ನ ಕಾರಣದಿಂದ ದಯಾಳುಗಳಾದ ನೀವು 
ಕಪ್ಪಕ್ಕೆ ಬೀಳುವುದು ನನಗಿಷ್ಟವಿಲ್ಲ. ನಾನು ಬೆಳ 
ಗಾಗುವುದಕ್ಕೆ ಮೊದಲೇ ಎದ್ದು ಇಲ್ಲಿಂದ ಹೋಗಿ 
ಬಿಡುತ್ತೇನೆ'' ಎಂದನು ಮಹೇಂದ್ರನಾಥ. 


"ಹಾಗೇ ಮಾಡು. ನಮ್ಮ ಯಜಮಾನರು 


ಚಂದಮಾಮ 


Scanned by CamScanner 


ಕಕ — — ರಾ ತ್ತ + ತಾ ಸ 
ಮ ದಾವ್‌" ಪ ವಾರ ದ್‌ ರ ಪ್‌ ವಸ್ಥೆ y 
ಭಾಷ ರ್‌ ಐನ ಇಟ ಆ ಷಾ ಧಾ ತ್‌ - ಆ ಖಾ ವಾ ವೇ 
ಹ ಥಿ ಸಾ ಡು 3 k 
EE ಹವ ಈ ಪ್ರಾ RE ಹ ಈ ಬ ಶಕರ ಇ ಪದ ಜಾ ಗ ಬೇಟ ಇ 
ಕ್‌ ಇ ಕಳಾ ಕಾರಾ ಪಾಯು... ರ್‌ ತ 
pe — | ಗ ಜಾ ಬು ಹಾ ಜ್ನ ಲ: ಶ್ವಾಸ ಟ್‌ 
ಕ್ರಾಲ್‌ ಪಾವರ ಹೊಸ EE Es 
= ಫಲ ಅಳಿ ಸತಾ 2 ॥ 
ಆತಾ ಅಹಾರ ರರ ಓ - 


CT Kx a ಮ 

ಕಾಗ ಅಟ 

ದಾ - 
ಎಎ 

ಹ 

ಹ್ಯಾ 

ಕ 
ತ್ರ 


ರಾವಾ ಸಾರಾ, 
ಆ ye 
_— ಕಾರ ಹಾಳ ಸ್‌ 
ಮಾಗಾ: ಸ. ರ ಯಾ--4. 
ತಾ as ಇರತ್ತೆ 
ಹ್‌ 
ಗ 


ಈ. ಮಾನಾ 
ಲ ತ್‌ 
ಮ್‌ 


ಹಾರ 
ಹಾ ಈ pS - ey 
Em ತತಾ ಶಾ ಷ್ಠ ದಾ ke 
ಜಡ ಕ್‌ ಈ ಫ್‌ 
ಕ್ಯ 


— pe 


ಚಂಡಶಾಸನರಾದರೂ ಬಹಳ ಒಳ್ಳೆಯವರು. 


ನಿನ್ನನ್ನು ನಾನು ಅನುಮತಿಸಿದ್ದು ತಿಳಿದರೆ ಕನಿಕರ 


ತೋರಿಸುವ ದಯಾಮೂರ್ತಿ. ಅವರಿಗೆ ನನ್ನ 
ಮೇಲೆ ಅಷ್ಟು ವಿಶ್ವಾಸವಿದೆ. ನೀನೇನೂ ಹೆದರ 


ಟೀಕಾಗಿಲ್ಲ'' ಎಂದು ಹೇಳಿ ದ್ವಾರಪಾಲಕನು |. 
ಬಿ 


ಕೋಣೆಯಿಂದ ಹೊರಗೆ ಹೋದನು. 

ಅರಣ್ಯ ಮದ್ಯದಲ್ಲಿ ಎತ್ತರವಾದ ಗುಡ್ಡದ 
ಮೇಲೆ ನಿರ್ಮಾನುಷ್ಠ ಪ್ರದೇಶದಲ್ಲಿ ಈ ಭವನವನ್ನು 
ಏಕೆ ನಿರ್ಮಿಸಿದರೋ? ಈ ಭವನದ ಯಜಮಾನ 
ಯಾರಾಗಿರಬಹುದು? ಎಷ್ಟು ದೊಡ್ಡ ಧನ 
ವಂತನೋ? ಯಾವ ಮಹಾರಾಜನೋ! ಅವನು 
ತುಂಬಾ ದಯಾವಂತನೆಂದು ಈ ದ್ವಾರಪಾಲಕನು 
ಹೇಳುತ್ತಾನೆ. ಅವನಂಥವನು ಯುವರಾಣಿಯನ್ನು 
ತಂದು ಇಲ್ಲೆ ಲ್ಲಾದರೂ ಅಡಗಿಸಿಪ್ಟಿರಬಹುದೇ?”' 
ಎಂದೆಲ್ಲಾ ಮಹೇಂದ್ರನಾಥನು ಬಗೆ ಬಗೆಯಾಗಿ 


೨೩ 


bed SSN 


ಆಲೋಚನೆಯಲ್ಲಿ ಮುಳುಗಿದನು. 

ಇಷ್ಟರಲ್ಲಿ ದ್ಹಾರಪಾಲಕನು ಒಂದು ಶಟ್ಟಿಯಲ್ಲಿ 
ಏನೇನೋ ಆಹಾರ ಪದಾರ್ಥಗಳನ್ನು ಶಂದು 
ಮಹೇಂದ್ರನಾಥನ ಮುಂದಿಟ್ಟು, ಈಗ ಇಷ್ಟ 
ದೊರಕಿದ್ದು. ಇದರಿಂದ ನಿನ್ನ ಹಸಿವೆ ತಿಸಿ 
ಕೋಪ್ಪ. ಸಾಕಾಗದಿದ್ದರೆ ನೀರು ಕೊಡುತ್ತೇನೆ. 
ಕುಡಿ'' ಎಂದನು. 

"ನಿಮ್ಮ ಯಜಮಾನ್ರು ಯಾವಾಗ ಬರುತ್ತಾರೆ? 
ಅದಕ್ಕೂ೦ದು ಹೊತ್ತು ಗೊತ್ತೇನೂ ಇಲ್ಲವೇ?” 
ಎ೦ದು ಕೇಳಿದನು ಮಹೇಂದ್ರನಾಥ. 

“ಯಾವಾಗ ಬರುತ್ತಾರೋ, ಯಾವಾಗ 
ಹೋಗುತ್ತಾರೋ ಯಾರಿಗೂಗೊತ್ತಿಲ್ಲಪ್ಪ! ಕೆಲವು 
ಸಾರಿ ಬಂದರ ಎರಡು ಮೂರು ದಿನ ಇಲ್ಲ 
ಆರುವುದೂ ಉ೦ಟು. ಆದರಿಂದ ಯಾವ ಕ್ಷಣ 
ದಲ್ಲಾದರೂ ಬರಬಹುದೆಂದು ನಾವು ಬಹಳ 
ಜಾಗರೂಕತೆಯಲ್ಲಿರುತ್ತೇೀವೆ'' ಎಂದನು ಅವನು. 

“ನಾವು'ಅಂದುದರಿಂದ, ನಿಮ್ಮೊದಿಗ ಎಷ್ಟು 
ಮಂದಿ ಇದ್ದಾರೆ? ಯಜಮಾನ್ರ ಕುಟುಂಬದವರು 
ಕೂಡಾ ಅವರೊಂದಿಗೆ ಇರುತ್ತಾರೋ?'' ಎಂದು 
ಕೇಳಿದನು ಮಹೇಂದ್ರನಾಥ. 

“ಯಜಮಾನ ಕುಟುಂಬದವರಾರೂ ಇಲ್ಲಿಲ್ಲ. 


Scanned by CamScanner 


ನದಲ್ಲಿ ಯಾವಾಗಲೂ ಒಬ್ಬ ಲೆ 


ed 
€.) 

ತ 
ಇದುತ್ಸಾರೆ. ಶನ್ನ ಕೋಣೆಯ ಗ್ರಂಥಾಲಯದೆಲ್ಲಿ 
೦ಥಗಳನ್ನು ವಿರೀಕ್ಸೈ ಒದೆ 
ದಿನವಿಡೀ ಇರುತಾರೆ. 


“ಇತ್ತೀಚೆಗೆ ಇಲ್ಲಿಗೆ ಯಾರೋ ದೊಡ್ಡ 


ಆ 


ಷಃ 


ಮನೆತನದವಳು ಬಂದಳು. ಅವಳೇನೋ ನಮ್ಮ 


ಯಜಮಾನ್ರ ಹತ್ತಿರ ಏನೋ ಮುಖ್ಯ ವಿಷಯ 
ಮಾತಾಡಲು ಬಂದಿರಬೇಕು. ಅವಳು ಬಂದ 
ಮೇಲೆ ಯಜಮಾನ್ರು ಗಡಿಬಿಡಿಯಿಂದ ಎಲ್ಲಿ ಗೂ 
ಹೋಗಿಬಿಟ್ಟರು. ಆದಧ್ರರಿ೦ದಲೇ ಅವರು ಯಾವ 
ಕ್ಷಣದಲ್ಲಾದರೂ ಬರಬಯದೆಂದು ನಾವು ಕಣ್ಣಿಗೆ 
ಎಣ ಹಾಕಿಕೊಂಡು ಇದಿರು ನೋಡಿಕೂ೦ಡಿರು 

ಶ್ರೇವೆ'' ಎಂದನು ದ್ವಾರಪಾಲಕ. 
ಅವನು ಯಾವಳೋ ದೂಡ್ಡ ಮನೆಶನದವಳು 
ಬಂದಳೆಂದು ಹೇಳಿದ ಕೂಡಲೇ ಮಹೇಂದ್ರ 
ನಾಥನಿಗ ಹೊಸ ಬೆಳಕು ಶೂರಿದಂಶಾಯಿತು. 
ಅವಳು ಯುವರಾಣಿ ವಿದ್ಯಾವತಿಯಾಗಿರಬಹು 
ದೇನೋ ಎಂಬ ಅನುಮಾನವೆದಿತು. ಹೇಗಾದರೂ 
ಏನಾದರೂ ಇಲ್ಲಿಯೇ ಕಲವು ದಿನ ಇರುವುದು 
ಅಗತ್ಯವೆಂದು ಅವನು ನಿರ್ಣಯಿಸಿಕೂಂಡನು. 
-(ಇನ್ನೂ. ಇದ) 


11.11೫ 
‘ ೫1೫] 


ಸ 


[ಯುವರಾಣಿ ವಿದ್ಯಾವತಿಯನ್ನು ಕಂಡು ಹಿಡಿಯಲು ಹೊರಟ ಮಹೇಂದ್ರನಾಥನು ಆರಣ್ಯ 
ಮಾರ್ಗದಲ್ಲಿ ಒಬ್ಬ ಬಲಿಷ್ಠನಾದ ಸನ್ಯಾಸಿಯನ್ನು ನೋಡಿದನು. 


ಆ ಸನ್ಯಾಸಿ ಅವನಿಗೊಂದು 


ಮಹಿಮೆಯ ಉಂಗುರವನ್ನು ಕೊಟ್ಟನು. ಅಲ್ಲಿಂದ ಪ್ರಯಾಣ ಹೊರಟ ಮಹೇಂದ್ರನಾಥನಿಗೆ ಬೆಟ್ಟದ 
ಮೇಲೊಂದು ಬ್ರಹ್ಮಾಂಡದಂಶಹ ಭವನವು ಕಾಣಿಸಿತು. ಆ ಭವನದ ದ್ವಾರಪಾಲಕನು ಆ ರಾತ್ರಿಯನ್ನು 


ಅಲ್ಲಿಯೇ ಕಳೆಯಲು ಹೇಳಿ ಆಶ್ರಯ ಕೊಟ್ಟನು. 


ಹಾಗೆ ಮಲಗಿದ ಮಹೇಂದ್ರನಾಥನಿಗೆ ಏನೇನೋ 
ಆಲೋಚನೆಗಳಿಂದ ನಡುರಾತ್ರಿಯ ವರೆಗೂ ನಿದ್ದ 
ಬರಲಿಲ್ಲ. | 

ಆ ಸನ್ಯಾಸಿಯ ನೆನಪು ಬಂದು ಅವನು ಕೊಟ್ಟ 
ಮಹಿಮೆಯ ಉಂಗುರವನ್ನು ಮುಟ್ಟ ಶಡವಿ 
ಕೊಂಡಿರುವಾಗ ಅವನಿಗೆ ತಿಳಿಯದಂತೆಯೇ ಒಳ್ಳಯ 

ಬೆಳಗಾಗುತ್ತಾ ಬರುವಾಗ ಎಚ್ಚರಕ್ಕೆ ಬಂದು 
ಸುತ್ತುಮುತ್ತಲಿನ ಗಡಿಬಿಡಿಯನ್ನು ನೋಡಿ ಅತ್ತಿತ್ತ 


-ಅನಂಶರ) 


ತಲೆ ತಿರುಗಿಸಿ ಎದ್ದು ಕುಳಿತನು. ಆಗ ಅವನ ಸುತ್ತು | 
ಮುತ್ತಲೂ ತುಂಬಾ ಗಡಿಬಿಡಿಯ ಅವಸರದಲ್ಲಿ 
ಯಾರು ಯಾರೋ ಓಡಾಡುತ್ತಿದ್ದರು. 
ಅದರೆಡಯಲ್ಲಿ ದ್ವಾರಪಾಲಕನು ಒಂದು ಹರಿ 
ವಾಣದಲ್ಲಿ ತುಂಬಾ ಆಹಾರ ಪದಾರ್ಥಗಳನ್ನು 
ಅವಸರದಿಂದ ತಂದು ಮಹೇಂದ್ರನಾಥನ ಮುಂದೆ 
ಇಟ್ಟನು. ಅವರಿಬ್ಬರೂ ಒಟ್ಟಿಗೇ ಊಟ ಮುಗಿಸಿ 
ಕೈಗಳನ್ನು ತೊಳೆದುಕೊಳ್ಳುತ್ತಿರುವಾಗ ಮಹೇಂದ್ರ 
ನಾಥನು “ನಿಮ್ಮ ಯಜಮಾನರು ಬಂದರಷ್ಟೇ?'' 


“ಚಂದಮಾಮ 


Scanned by CamScanner 


- 
ಎಮ | 


ಕ 


ಭ್‌ 
ಪ್ಯಾ ತ 
ಲ ವತ್ತ 


ರಾ | 
ಹಾಗಾರಾ ಡಾ 


Ne ಫರಾ 
ಈ; ೫ ನಿನಗೇನಾದರೂ ಉದ್ಯೋಗ ಸಿಕ್ಕುತ್ತದೋ ಪ್ರಯತ್ನಿಸು 


1. | ತ್ತೇನೆ. ಉದ್ಯೋಗಕ್ಕಾಗಿ ತಿರುಗುವ ನಿನಗೆ ತಿರುಗುವ 
ಎ ಕಷ್ಟ ಶಪ್ಪಿದರೆ ಸಂತೋಷ ತಾನೇ?'' ಎಂದನು 
೫11. ಟ್‌ ದ್ವಾರಪಾಲಕ. 


“ನಿಮ್ಮ ಉಪಕಾರ ಮರೆಯುವಂಥಾದ್ದಲ್ಲ. 
ನಿಮ್ಮ ಯಜಮಾನರು ಕನಿಕರಿಸಿ, ಉದ್ಯೋಗ 


pL | ಕೊಟ್ಟರೆ, ಇಲ್ಲಿಯೇ ಕೆಲವು ದಿನ ಕಳೆಯುತ್ತೇನೆ. 
| ಬ 244 ಸ್ಥಿರವಾಗಿ ಇಟ್ಟುಕೊಂಡರೆ ಒಳ್ಳೇದೇ ಆಯಿತು. 


ಇಲ್ಲ ದಿದ್ದರೆ ನಿಮಗೆ ನನ್ನಿಂದ ತೊಂದರೆ ಬಾರದಂತೆ 


1/ತಿ ಇ ನಾಳೆ ರಾತ್ರಿಯೇ ನನ್ನ ಪ್ರಯಾಣ ಮುಂದುವರಿಸಿ 
ಯ್‌ ಕೊಳ್ಳುತ್ತೇನೆ. ನಿಮ್ಮಂಥ ಒಳ್ಳೆಯವರ ಗುರುತಾದದ್ದೇ 
೩ ಟೂ, ಒಂದು ದೊಡ್ಡ ಪುಣ್ಯವಲ್ಲವೇ? ಬೇರೆಲ್ಲಿದ್ದರೂ 
ಗ ಹೆಚ್ಚಿನ ಸಹಾಯ ಬೇಕಾದಾಗ ನಿಮ್ಮನ್ನು ಕೇಳ 


ಎಂದು ಕೇಳಿದನು. 

; ದ್ವಾರಪಾಲಕನು ಆಶ್ಚರ್ಯದಿಂದ ಕಣ್ಣರಳಿಸಿ 
ಹುಬ್ಬು ಮೇಲೆತ್ತಿ, “ಆ ಸಂಗತಿ ನಿನಗೆ ಹೇಗೆ 
`ತಿಳಿಯಿತು?'' ಎಂದು ಕೇಳಿದನು. 

"ರಾತ್ರಿ ನಿದ್ದೆಯಲ್ಲಿದ್ದಾಗ ಯಾರೋ ಬಾಗಿಲು 
ಸರಪಳಿಯನ್ನು ಹಿಡಿದು ಅಲುಗಾಡಿಸುವ ಶಬ್ದ 
ಕೇಳಿತು. ಈಗ ಎಲ್ಲಿ ನೋಡಿದರೂ ಒಂದೇ 
ಗಡಿಬಿಡಿ! ಗೊತ್ತಾಗುತ್ತಿದೆಯಲ್ಲಾ 9 ಇದೆಲ್ಲಾ ನೋಡಿ 
ನಿಮ್ಮ ಯಜಮಾನರು ಬಂದಿರಬೇಕೆಂದು ಊಹಿ 
ಸಿದೆ'' ಎಂದನು ಮಹೇಂದ್ರನಾಥ. 

“ಹೌದು. ನಮ್ಮಯಜಮಾನರು ಬಂದಿರುವು 
ದೇನೋ ನಿಜವೇ. ಆದರೆ ಅವರು ಈ ಕಡೆಗೆ 
ಬರುವುದೇ ಇಲ್ಲ. ಆದ್ದರಿಂದ ನೀನೇನೂ ಅವಸರ 
ಪಡಬೇಕಾಗಿಲ್ಲ. ಇಲ್ಲಿಯೇ ಒಂದೆರಡು ದಿನ 
ವಿಶ್ರಾಂತಿ ತೆಗೆದುಕೊಂಡು ನಿನ್ನ ಪ್ರಯಾಣ 


' ೧೮ 


Scanned by CamScanner 


 ಬಹುದಷ್ಟೇ? ಆತುರ ಪಡದೆ ಸಹನೆಯಿಂದ 


ಕಾದುಕೊಂಡಿರುತ್ತೇನೆ'' ಎಂದನು ಮಹೇಂದ್ರನಾಥ. 

“ಆ ಸಂಗತಿ ನನಗೆ ಬಿಟ್ಟು ನೀನು ನಿಶ್ಚಿಂತೆಯಿಂದ 
ವಿಶ್ರಾಂತಿ ತೆಗೆದುಕೋ. ನನ್ನ -ನೆನಪು ನಿನ್ನಲ್ಲಿ 
ಉಳಿಯುವ ಹಾಗೆ ಸಮಯ ನೋಡಿ ಯಜಮಾನರ 
ಹತ್ತಿರ ನಿನ್ನ ಉದ್ಯೋಗದ ಸಂಗತಿ ಹೇಳುತ್ತೇನೆ”' 
ಎ೦ದು ಹೇಳಿ ದ್ಹಾರಪಾಲಕನು ಅಲ್ಲಿಂದ ಹೊರಟು 
ಹೋದನು. | 

ಮಹೇಂದ್ರನಾಥನು ಆ ಕೋಣೆಯೊಳಗೇ ಕುಳಿತು, 
ಒಂದು ಕಿಟಿಕಿಯ ಮೂಲಕ ಹೊರಗೆ ನೋಡು 
ತ್ತಿದ್ದನು. ಅಲ್ಲಿಯ ಗಡಿಬಿಡಿ ವಾಶಾವರಣ ನೋಡು 
ತ್ತಲೇ ಮಿಂಚಿನಂತೆ ಅವನಿಗೊಂದು ಆಲೋಚನೆ 
ಹೊಳೆಯಿತು. 

ಗಡಿಬಿಡಿಯಾಗಿ ಕೆಲಸ ಮಾಡುವ ಸೇವಕರ 
ನಡುವೆ ತಾನೂ ಕಲೆತುಕೊಂಡು ಬಿಟ್ಟರೆ ಭವನದ 
ಒಳಗಡೆಗಳನ್ನೂ, ಹೊರಗಡೆಗಳನ್ನೂ ಪರೀಕ್ಷಿಸಿ 


ಚಂದಮಾಮ 


3ನ ರಾ ಘರ ಸತಾ... ಇರಾ. 


ನೋಡುವ ಅವಕಾಶ ಲಭಿಸುತ್ತದೆ. ಹಾಗೆಯೇ 


ದ್ಹಾರಪಾಲಕನು ಹೇಳಿದ ಹೊಸತಾ ಗಿ ಅಲ್ಲಿಗೆ 
ಬ೦ದ ಮುಖ್ಯಳಾದವಳು ಯಾರೆಂದು “ಕೂಡಾ 
ತಿಳಿಯಬಹುದು. 

ಮಹೇಂದ್ರನಾಥನು ಅಲ್ಲಿದ್ರ ಒಂದು ಬಟ್ಟೆಯನ್ನು 
ತೆಗೆದು ಶಲೆಗೆ ಸುತ್ತಿಕೊಂಡು ಯಾರಿಗೂ ಗೊತ್ತಾಗ 
ದಂತೆ ಸೇವಕರ ನಡುವೆ ಬೆರೆಶು ಹೋದನು. 

ಸೇವಕರೆಲ್ಲರೂ ಅವರವರ ಕೆಲಸಗಳಲ್ಲಿ ಮಗ್ಗ 
ರಾಗಿದ್ದರು. ಕೆಲವರು ಉದ್ಯಾನವನದಿಂದ ಅಂದ 
ವಾದ ವಿಗ್ರಹಗಳನ್ನು ಒರೆಸುತ್ತಿದ್ದರು. ಮತ್ತೆ 
ಕಲವರು ಗಿಡಗಳಿಗೆ ನೀರೆರೆಯುತ್ತಿದ್ದರು. ಕೆಲವರು 
ಗಿಡಗಳ ಶತೊಪ್ಬಿಯನ್ನು ಈಚೆಯದಾಚೆಗೆ, ಆಚೆಯ 
ದೀಚೆಗೆ ಸುಂದರವಾಗಿ ಕಾಣುವಂತೆ ಇಡುತ್ತಿ ದ್ದರು. 
ಇನ್ನು ಕೆಲವರು ಭವನದ *$ಟ*ಿಗಳನ್ಸೂ, ಬಾಗಿಲು 
ಗಳನ್ನೂ ಒರೆಸುತ್ತಿದ್ದರು. ಒಬ್ಬರೂ ಜಾರಿಸು 
ನಾಥನನ್ನು ಗುರುತಿಸಲಿಲ್ಲ. 


Scanned by CamScanner 


ಅವನು ಸ್ಪಲ್ಪ ಹೊತ್ತು ಉದ್ಯಾನವನದಲ್ಲಿ 
ಕಲಸ ಮಾಡಿ, ಮೆಲ್ಲನೆ ಭವನದ ಹತ್ತಿರ ಬಂದನು. 

ಕಟಿಕೆಗಳನ್ನೂ, ಬಾಗಿಲುಗಳನ್ನೂ ಒರೆಸುತ್ತ, 
ಭವನದ ಒಂದು ಬಾಗಿಲಿನ ಮೂಲಕ ಒಳಗೆ 
ಹೋದನು. ಅಲ್ಲಿಯ ಕಲವು ಕೋಣೆಯ ಬಾಗಿಲು 
ಗಳು ಮುಚ್ಚದ್ದುವು. ಕಿಟಕಿಗಳ ಮೂಲಕ ಒಳಗಡೆಗೆ 
ನೋಡಿದನು. ಒಳಗಿನ ಗೋಡೆಗಳಿಗೆ ಆಳೆತ್ತರದ 
ನಿಲುವು ಕನ್ನಡಿಗಳನ್ನು ಅಳವಡಿಸಿಟ್ಟದ್ದರು. ಅವು 
ಗಳೊಂದಿಗೆ ಅಲ್ಲಲ್ಲಿ ಗೋಡೆಗೆ ಆನಿಸಿದ ಚೆಕ್ಕವೂ 
ದೊಡ್ಡವೂ ಆದ ಅನೇಕ ಕನ್ನಡಿಗಳೂ ಕಾಣಿಸಿದುವು. 

ಮಹೇಂದ್ರನಾಥನು ಹಾಗೇ ಪರಿಹಿಲಿಸಿ, ಪಕ್ಕ 
ದಲ್ಲೊಂದು ಸಣ್ಣಗಿನ ದಾರಿ ಕಂಡ ಕೂಡಲೇ 
ಅಲ್ಲಿಗೆ ಹೋಗಿ, ಬಾಗಿಲು ಅರ್ಧ ತೆರೆದಿದ್ದ ಕೋಣೆ 
ಯೊಳಗೆ ಕಾಲಿಟ್ಟನು. | 

ತುಂಬಾ ವಿಶಾಲವಾದ ಆ ಕೋಣೆಯೊಳಗೂ 
ಗೋಡೆ ಪೂರಾ ನಿಲುವುಗನ್ನಡಿಗಳೇ! ಒಂದು 


1 


pC ಕ ಇಕೆ / 
ಈ ? ಜೆ ಗ್‌ ಕ f 4 
EW 
ಕ ಕಾ 1 4 
PSA 
1 Ke, ¥ | EE ಸ್ನ 
RL Mi 
ಇಕಾ : ಸ್ರಿ 
UN 41 Ke Ke ¥ 
v 
[2 ; } 4 ಹ್‌ 
| yp Wa 1 ತ “4 «4 ಕು ಕ ; 
1.1 | ಗೆ 


ಹಾ 
~~~ 


ಗ meee Se sm ಜ್‌ ಸಾ 23. ೯” 
ಖಾತಾ ಎದಾಡಾ ಎರು.ವಾ Wee 
f pe AY 
ಇತತ ಇ 1 ಚ್ಹಾ ತೆ 
(a ಹಾ: 
8 ಕ - K ೫ 
VN ೨ ಎ 


SS rege 
| 


ಆ 
ಹಾ ಅ 

ೆ ತ — ತಾ ಹ ಬಜ ಹಾ. 

ರ ಅರೀಬ್‌ 


J: 4 
x 

ಜಃ: 

ಲಾ 


“ಕೋಣೆಯನ್ನು ಶುಭ್ರ ಪಡಿಸಲಿಕ್ಕೆ ಬಂದೆ. 
ಸ್ಟಾಮೀ. ತಮ್ಮನ್ನು ತೊಂದರೆ ಪಡಿಸಿದ್ದಕ್ಕೆ ಕ್ಷಮಿಸಿ 
ರಯ್ಯಾ, ಇದೋ ಹಿಂದಿರುಗಿದೆ! ಆಮೇಲೆ ಬಂದು : 
ಶುಭ್ರಪಡಿಸುತ್ತೇನೆ'' ಎಂದು ಮಹೇಂದ್ರನಾಥನು. 


ಒಂದಡಿ ಹಿಂದಿಟ್ಟಿನು. 
«ರಃ ಕೋಣೆ ಶುಭ್ರವಾಗೇ ಇದೆ. ನೀನೇನೂ 
ಮತ್ತೆ ಬಂದು ಏನೂ ಮಾಡಬೇಕಾಗಿಲ್ಲ. ಹೋಗು'' 


(| ಐ೦ದನೊಬ್ಬ ಪಂಡಿತ. 
' ಅಪ್ಪಣೆಸ್ಥಾಮೀ'' ಎಂದು ಮಹೇಂದ್ರನಾಥನು | 


| ಮತ್ತೊಮ್ಮೆ ನಮಸ್ಕಾರ ಮಾಡಿ ಆ ಕೋಣೆಯಿಂದ 


ಕಡೆಯಲ್ಲಿ ಅತ್ಯಂತ ಸುಂದರವಾದ ದೇವಿಯ 
ವಿಗ್ರಹವಿರುವುದು ಕಂಡಿತು. ಆ ವಿಗ್ರಹದ ಮುಂದೆ 
ಪಟ್ಟೀ ಕಂಬಳಿಯನ್ನು ಹರಡಿದ ನೆಲದ ಮೇಲೆ 
ಮೂವರು ವೃದ್ಧ ಪಂಡಿತರು ಕುಳಿತುಕೊಂಡಿದ್ದರು. 
ಮೂವರೂ ಒಂದೇ ವಿಧವಾದ ಕಾಷಾಯಾಂಬರ 
ಧುಸಿಕೊ೦ಡಿದ್ದರು. ಇಬ್ಬರು ಯಾವುದೋ ಪ್ರಾಚೀನ 
ಕಾಲದ ತಾಲಪತ್ರ ಗ್ರಂಥಗಳನ್ನು ಪರಿಶೀಲಿಸಿ 
ಕೊಂಡಿದ್ದರು. ಮತ್ತೊಬ್ಬ ವೃದ್ಧ ಪಂಡಿತನು ನೆಲದ 
ಮೇಲೆ ಗಿರರಿದ ದೊಡ್ಡ ದೂಡ್ಡ ಗೀರುಗಳನ್ನು 
ವರಿಶೀಲಿಸುತ್ತಿದ್ದನು.' ಅದರ ಮುಖ್ಯಾಂಶಗಳನ್ನು 
ಹೇಳುತ್ತಿದ್ದನು. | 

ಬಾಗಿಲು ತೆರೆದ ಶಬ್ದ ಕೇಳಿದ ಕೂಡಲೇ 
“ಯಾರು ನೀನು? ಇಲ್ಲಿಗೇಕೆ ಬಂದಿ? ಯಾರು 
ಕರೆದರು ನಿನ್ನ?” ಎಂದು ಕೇಳಿದನು ಆ ಮೂವರಲ್ಲಿ 
ಒಬ್ಬ ಪಂಡಿತ. 


೨೦ 


Scanned by CamScanner 


ಹೊರಗೆ ಜಾರಿಕೊಂಡನು. 
ಆಮೇಲೆ ಮಹೇಂದ್ರನಾಥನು ಸೀದಾ ದ್ವಾರ 
ಪಾಲಕನ ಕೋಣೆಯನ್ನು ಸೇರಿಕೊ೦ಡನು. ಸ್ವಲ್ಪ 


ಹೊತ್ತಿಗೆ ದ್ವಾರಪಾಲಕನು ಬಾಗಿಲು ತೆರೆದು ಬಂದು 
“ಏನಪ್ಪಾ, ಚೆನ್ನಾಗಿ ವಿಶ್ರಾಂತಿ ತೆಗೆದುಕೊಂಡಿಯಾ?.. 


ಆಯಾಸ ಪರಿಹಾರವಾಯಿತೇ?'' ಎಂದು ಕೇಳುತ್ತಾ 
ಒಳಗೆ ಬಂದನು. 


“ಆಹ! ಚೆನ್ನಾಗಿದ್ದೇನ್ರೀ. ಸುತ್ತಮುತ್ತಲೂ ಸೇವಕರ 
ಗಡಿಬಿಡಿಯ ಕೆಲಸ ನಡೆದುಕೊಂಡೇ ಇದೆ. ನಿದ್ದೆ. 


ಗಿದ್ದ ಓಡಿಯೇ ಹೋಯಿತು. ಅವರನ್ನು ನೋಡುತ್ತಾ 


ಕುಳಿತುಕೊಂಡಿದ್ದೇನೆ. ಹೊತ್ತು ಹೋದದ್ದೇ ಗೊತ್ತಾಗ | 


ಲಿಲ್ಲ! ನೀವು ನಿಮ್ಮಯಜಮಾನರನ್ನು ನೋಡಿದಿರಾ? | 


ನನ್ನ ವಿಷಯ ಹೇಳಲು ಸಮಯ ಸಿಕ್ಕಿತೇ??? - 


ಎ೦ದು ಕೇಳಿದನು ಮಹೇಂದ್ರನಾಥ. 


“ಈ ಸಾರಿ ನಮ್ಮ ಯಜಮಾನರು ಒಬ್ಬಂಬಗ : 


ರಾಗಿ ಬರಲಿಲ್ಲ. ಮತ್ತೆ ಮೂವರು ದೊಡ್ಡವರನ್ನು |. 


ಕರೆದುಕೊಂಡು ಬಂದಿದ್ದಾರೆ. ಅವರು ಜ್ಯೋತಿಷ್ಯರ |. 
ಹಾಗೆ ಕಾಣುತ್ತಾರೆ. ಅವರೊಂದಿಗೆ ಕೂಡಿ ಮಧ್ಯಾಹ್ನ ' 


ಭೋಜನವಾದ ಮೇಲೆ ನಮ್ಮ. ಯಜಮಾನರು 
ತಮ್ಮ ಕೋಣೆಯೊಳಗೆ ಹೋದರು. ಆದ್ದರಿಂದ 


ಚಂದಮಾಮ 


ONIN NN 77 ರ್ಯಾ ~~ ” ಫ್‌ 6 
| 11 N\ ಇ - 1 4 - ಕ್ಯ - 4 
| N\A ಕೇ | AN ಣೆ 
| N ೌ J ತೆ "| | Kx \ ¥ 
4 ತೆ ಗ್‌ ಳ್‌ 
IN ಟ್‌ Y / NW ಇ 
ಫ್‌ fx ತ ಕ್ಕೆ |) \ ಖಿ KY A ) NN ಥ್‌, ೬ ನ 
ರೆ | | N - ಜಿ N » N NS ಕ ಸ್‌ 
\ ; ಸ AN ಹ 
4 ತೆ 77 ಸ್ನ | 4 | 
ಕೆ ಸ K 


ON 


PRS NTE 
NS 


rel 
Mm) 


| 


ದ್‌್‌ 


N 
N 


ಇ 


h ಳು 


| ಕ | 
೫, AYN WOW 
ಕೆ ತೆ ಎಷ್ಟೊ | ಟೆ 
$F 7, PBN AU ICO SOM 


4 
1೨ ೨. ಪರ  । ESATA | 
1) ) 111118 


Scanned by CamScanner 


| A Wa 


11.1 11 


NED 


ಈ 
ತ ಬ. 
ದು P. ಖಿ 
ಕಿ ಲ £ 
ತ್‌. 5 ¥) 
4 ಕ 
ರ್ಸ್‌ 
ಗೆ ; 
{ SE ಚೆ] 
ತೆ k v > ್ನಾ 
A RCRA SAN A 
4 hy ಹ > 
೩ ¥ 


BN 
} ~ ¥ 
ಣೆ ಇ. ಎಡ 
(A 
PT x 
x 


ANNs 
ಗ [| 


ಬೆ] 


ಅವರನ್ನು ನೋಡಲು ಸಾಧ್ಯವಾಗಲಿಲ್ಲ. ಸಾಯಂ 
ಕಾಲ ಉದ್ಯಾನವನಕ್ಕೆ ಬರುತ್ತಾರೆ. ಆಗ ಮಾತಾಡಿಸ 
ಲಾದೀತು. ನೋಡೋಣ. ನಿನ್ನ ಅದೃಷ್ಟ 


ಹೇಗಿದೆಯೋ ಗೊತ್ತಾಗುತ್ತೆ.'' ಎಂದು ಹೇಳಿ 
ದ್ಹಾರಪಾಲಕನು ಹಾಗೆಯೇ ಮಲಗಿ ಸ್ವಲ್ಪ ಹೊತ್ತಿಗೆ 
ನಿದ್ದೆಗೆ ಬಿದ್ದನು. 

ಮಹೇಂದ್ರನಾಥನು ಮತ್ತೆ *ಟಕಿಯ ಹತ್ತಿರ 


ಹೋಗಿ ಹೊರಗೆ ನೋಡುತ್ತಾ ಕುಳಿತನು. ಸೂರ್ಯಾಸ್ತ. 


ಮಾನಕ್ಕೆ ಸ್ಪಲ್ಪ ಹೊತ್ತಿದೆ ಎನ್ನುವಾಗ, ಯಾವನೋ 
ಒಬ್ಬನು ಉದ್ಯಾನವನಕ್ಕೆ ಬರುವುದು ಕಂಡಿತು. 
ಅವನು ಉದ್ದವಾದ ಅಂಗಲೇಖಾಭರಣ ಧರಿಸಿದ್ದನು. 
ತಲೆಕೂದಲು ಉದ್ದವಾಗಿದ್ದರೂ ಗಡ್ಡವು ಗಿಡ್ಡಗಾಗಿ 
ದ್ದಿಶು. ರೂಪವು ಸ್ಪಷ್ಟವಾಗಿ ಕಾಣದಿದ್ದರೂ ಅವನ 
ನಡಿಗೆಯಲ್ಲಿ ರಾಜರೀವಿ ಕಾಣುತ್ತಿದ್ದಿತು. ಅವನೇ 
ಆ ಭವನದ ಯಜಮಾನನೇ ಆಗಿರಬೇಕಂದು 


ಪಿಷ 


Scanned by CamScanner 


ಹಿಂದಿರುಗಿ ಬಂದು ನಗುತ್ತ, 


ಮಹೇಂದ್ರನಾಥನು ಊಹಿಸಿಕೊ೦ಡನು. ಅವನು 
ಒಂದೆರಡು ಸಾರಿ ದ್ಹಾರಪಾಲಕನ ಕೋಣೆಯ |' 
ಕಡೆಗೆ ನೋಡಿದುದನ್ನು ಮಹೇಂದ್ರನಾಥ 
ಗಮನಿಸಿದನು. ಕೂಡಲೇ ಅವನು ನಿದ್ದೆಯಲ್ಲಿ 
ಮುಳುಗಿದ್ದ ದಾರಪಾಲಕನನ್ನು ಶಟ್ಟಿ ಎಬ್ಬಿಸಿ, 
“ಮಿತ್ರಶ್ರೇಷ್ಯರೇ, ನಿಮ್ಮ ಯಜಮಾನರು ಉದ್ಯಾನ 
ವನಕ್ಕ ಒಬ್ಬರೇ ಬಂದಿದ್ದಾರೆ. ಅವರು ನಿಮ್ಮನ್ನು 
ನಿರೀಕ್ಷಿಸುವ ಹಾಗೆ ಇತ್ತ ಕಡೆಗೆ ಒಂದೆರಡು ಬಾರಿ 
ನೋಡಿದರು”? ಎಂದನು. 
ದ್ಹಾರಪಾಲಕನು ಮೆಟ್ಟಿ ಬಿದ್ದೆದ್ದು ಕಿಟಕಿಯಿಂದ 
ಹೊರಗೆ ನೋಡಿ, “ಹೌದೌದು! ಅವರೇ ನಮ್ಮ 
ಯಜಮಾನರು. ಅವರು ನಿನ್ನನ್ನು ನೋಡಲಿಲ್ಲ 
ಶಾನೇ?'' ಎಂದನು. 
“ಇಲ್ಲ. ನಾನು ಕೋಣೆಯಿಂದ ಹೊರಗೆ 
ಹೋಗಲೇ ಇಲ್ಲ. ಇಲ್ಲೇ ಕುಳಿತುಕೊ೦ಡಿದ್ದ'' 
ಎಂದನು: ಮಹೇಂದ್ರನಾಥ. 

ದ್ಹಾರಪಾಲಕನು ಗಡಿಬಿಡಿಯಿಂದ ಮುಂಡಾಸು 
ಧರಿಸಿ, ಉದ್ಯಾನವನಕ್ಕೆ ಹೋಗಿ, ಯಜಮಾನನಿಗೆ 
ನಮಸ್ಕಾರ ಮಾಡಿ, ವಿಧೇಯತೆಯಿಂದ ಕೈ ಕಟ್ಟ 
ನಿಂತನು. | 
ಅವರಿಬ್ಬರೂ ಏನೋ ಮಾತಾಡಿಕೊಳ್ಳುವುದು 
ಮಹೇಂದ್ರನಾಥನಿಗೆ ಕಂಡಿತು. ಯಜಮಾನನು 
ಕೈಯೆತ್ತಿ ಭವನದ ಆಚೇ ಬದಿಯನ್ನು ತೋರಿಸುತ್ತಾ 
ಏನೋ ಹೇಳಿದನು. ದ್ಹಾರಪಾಲಕನು ಬಗ್ಗಿ ನಮಸ್ಕಾರ 
ಮಾಡಿ ಹಿಂದಿರುಗಿ ಬಂದನು. ಯಜಮಾನನು 
ಭವನದೊಳಕ್ಕೆ ಹೊರಟು ಹೋದನು. 

ಕತ್ತಲೆ ಬೀಳುತ್ತಿರುವಾಗ ದ್ಹ್ವಾರಪಾಲಕನು 
«ನಿನಗೆ ಒಂದು 
ಶುಭವಾರ್ಶೆ. ನಿನ್ನ ಅದೃಷ್ಟ ಚೆನ್ನಾಗಿದೆ. ಯಜ 
ಮಾನರು ಭವನದ ಆಚೇ ಬಾಗಿಲಿನ ದ್ದಾರ 


ಚಂದಮಾಮ 


ಪಾಲಕನನ್ನು ಬದಲಾಯಿಸಬೇಕೆಂದರು. ಆಚೇ 
ಬದೀಲಿರುವಮೆಲ್ಲಾ ಸ್ತ್ರೀಯರೇ! ಅಲ್ಲಿ ಕಾವಲಿಗಿರಲು 
ನಿನಗೆ ಒಪ್ಪಿ ಗೆಯಾದರೆ... ಪ ಎಂದು ಮಾತು 
'। ಪೂರ್ತಿ ಮಾಡುವುದರೊಳಗೇ ಮಹೇಂದ್ರನಾಥನು, 
"ಒಪ್ಪಿದೆ! ಒಪ್ಪಿದೆ! ಈ ದಿನವೇ ಉದ್ಯೋಗದಲ್ಲಿ 
ಸೇರುತ್ತೇನೆ'' ಎಂದನು ಹಿಡಿಸಲಾಗದ ಉತ್ಸಾಹ 
ದಿಂದ ದ್ವಾರಪಾಲಕನ ಕೈ ಹಿಡಿದು ಕುಲುಕುತ್ತಾ. 
"ಒಳ್ಳೇದು ಮಿತ್ರಾ, ನನ್ನೊಂದಿಗೆ ಬಾ. ನಾನು 
ನಿನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ. 
ಆ ಕಡೆಯಲ್ಲಿ ಸಾಧಾರಣವಾಗಿ ಬೇರೆ ಮನುಷ್ಯರಾರೂ 
ಬಾರರು. ಬಾಗಿಲು ಯಾವಾಗಲೂ ಮುಚ್ಚಿಕೊಂಡೇ 


ಇದುತ್ತದೆ'' ಎಂದು ದ್ವಾರಪಾಲಕನು ಲಾಂದರವನ್ನು 


ಬೆಳಗಿಸಿ, ತನ್ನ ಹಿ೦ದೆಯೇ ಬರುವಂತೆ ಹೇಳಿ 
ಮುಂದೆ ನಡೆಯತೊಡಗಿದನು. 

ಮಹೇಂದ್ರನಾಥನು ಅವನನ್ನು ಅನುಸರಿಸಿ 
ಹೋದನು. ಇಬ್ಬರೂ ಸ್ಪಲ್ಪ ದೂರ ಹೋದ 
ಮೇಲೆ, ಕಬ್ಬಿಣದ ಸರಪಳಿ ಬಿಗಿಸಿದ ಕಬ್ಬಿಣದ 
ದ್ವಾರವು ಕಾಣಿಸಿತು. 

ಅಲ್ಲಿಯ ದ್ವಾರದಲ್ಲಿ ಭವನವು ಅಷ್ಟು ಸ್ಪಷ್ಟವಾಗಿ 
ಕಾಣಿಸಲಿಲ್ಲ. ದ್ವಾರಪಾಲಕನು, “ಇಲ್ಲಿ ದೊಡ್ಡ 
ಕೆಲಸವೇನೂ ಇರುವುದಿಲ್ಲ. ನಿನಗೆ ಬೇಕಾದ 


a cd 


EUAN 
ಕ್ಯ We ಯ 
ಸ ಗ್ಗೆ 
ಸ ಡ್‌ hi 


if. 
1 ಇ ರ್‌ ; 


~~ 
Ve Ii 
ದಾ 
ಇ ಈ ಕ 
ಕಾ 
ಇ » ‘ ( 
ಹ ನ್‌ 2 
ಹಾ ಮ 
ಕ್‌ - ಇನ 4 
ಫಕ್‌ 


Scanned by ೦೩775087701 


Cuda ws tals 'ಇ 
॥/ “ 


ಒಪ ತ 
a ಬ ಗಡ್ಡ" ್ಯ //1 [] [4 
ನಭ rh |! | 
ರಾ ಸ್‌ ಇಷ್ಟ 5 /|1:- ಈ ಕ ತೆ 


ಆಹಾರ ಪದಾರ್ಥಗಳನ್ನು ತಂದು ಕೊಡುತ್ತೇನೆ. 
ಬೆಳಗಾದ ಕೂಡಲೇ ನಾನು ಬಂದ ಮೇಲೆ ನೀನು 
ಹೋಗಿ ನಮ್ಮ ಕೋಣೆಯಲ್ಲಿ ವಿಶ್ರಾಂತಿ ತೆಗೆದು | 
ಕೊಳ್ಳಬಹುದು. ಈ ಲಾಂದರ ಇಲ್ಲೇ ಇರಲಿ, 
ಜಾಗ್ರತೆಯಪ್ಪಾ!'' ಎ೦ದು ಎಚ್ಚರಿಸಿ ತನ್ನ ಕಲಸದ 
ಮೇಲೆ ಹೋದನು. 

ಸುಮಾರು ಎರಡು ಗಂಟಿ ಹೊತ್ತು ಕಳೆದ 


ಮೇಲೆ, ದ್ವಾರಪಾಲಕನು ಅವನಿಗಾಗಿ ಒಳ್ಳೆಯ 


ಆಹಾರ ತಂದನು. 

ತರುವಾಯ ಅವನು ಒಂದು ಬೀಗದ ಕೈಯನ್ನು 
ಅವನಿಗೆ ಕೊಟ್ಟು, “ಇದನ್ನು ಜಾಗರೂಕತೆ 
ಯಿಂದಿಟ್ಟುಕೊ೦ಡಿರು. ಬಾಗಿಲು ತೆರೆದು ಆಚೆಗೆ 
ಹೋಗಿಬಿಡಬೇಡ. ಅಲ್ಲೆಲ್ಲಾ ಗಾಡಾರಣ್ಯಾ! ಕತ್ತಲೆ 
ಮಯ! ದಾರೀ ಗಿರೀ ಕಾಣುವುದಿಲ್ಲ'' ಎಂದು 
ಹೇಳಿ ಹೊರಟುಹೋದನು. 

ಅವನು ಹೋದ ಮೇಲೆ ಮಹೇಂದ್ರನಾಥನು 
ಆ ಭವನದೊಳಗಿರುವವಳು ಯುವರಾಣಿಯೋ 
ಅಲ್ಲ ವೋ ಎ೦ಬುದನ್ನು ತಿಳಿದುಕೊಳ್ಳುವುದು ಹೇಗೆ? 
ಎ೦ದು ಕುತೂಹಲ ತುಂಬಿದವನಾಗಿ ಆಲೋಚಿಸುತ್ತಾ 
ಅಲ್ಲಿಯೇ ಕುಳಿತನು. ' 


-(ಇನ್ನೂ ಇದ) 


Kee; 
8 


ತ್ರ ಸ ಹಾ” 
ಕ ಮ + ೪” 


ಸಾ a ak | 
EYEE NN i UNF KF ಹ A) ಕ 
Ti » ಚ \ K- ಹ ಎ 
(| 1.1 KUN ES: 

p ‘Wy ARE h 


py ಗ ಸ | ಸ wil 1 


ಆ ಗ್ಗೆ 


[| 


[ಹುಮಾಡ ವದ್ಯಾವತಿಯನ್ನು ಹುಡುಕಲು ಹೋದ ಮಹೇಂದ್ರನಾಥನಿಗೆ ಅರಣ್ಯ ಮಧ್ಯದಲ್ಲಿ ಒಂದು ಭವನ 
ಕಾಣಿಸಿತು. ಅದರ ದ್ವಾರಪಾಲಕನೊಂದಿಗೆ ಅವನಿಗೆ ಸ್ನೇಹವೇರ್ಪಖ್ಯಿತು. ಮರುದಿನ ಅಲ್ಲಿಯ ಸೇವಕರೊಳಗೆ 
ತಾನೂ ಒಬ್ಬನಾಗಿ ಹೋಗಿ ಮಹೇಂದ್ರನಾಥನು ಭವನದೊಳಗಿನ ಕೆಲವು ಕೋಣೆಗಳನ್ನು ನೋಡಿ ಬಂದನು... 
ಅವನು ಭವನದ ಆಚೆ ಬದಿಯಲ್ಲಿದ್ದ ದ್ವಾರದಲ್ಲಿ ಕಾವಲುಗಾರನಾಗಿ ನಿಯಮಿಸಲ್ಪಟ್ಟನು. ಅನಂತರ -]. . 


“ ವಿದ್ಯಾವತಿ ಕಾಣದೆ ಹೋಗಿ ಒಂದು ವಾರವು 
ಕಳೆದು ಹೋಯಿತು. ಇದುವರೆಗೂ ಅವಳು 
ಎಲ್ಲಿರುವಳೆಂದು ಗೊತ್ತೇ ಆಗದಂತೆ ಮೇಲಿಂದ 
ಮೇಲೆ ಭ್ರಮಾ ಸ೦ಭವಗಳಾಗಿದ್ದುವು'' ಎಂದು 
ಮಹೇಂದ್ರನಾಥನು ತಳಮಳಿಸಿಕೊ೦ಡಿದ್ದನು. 

ಅರಮನೆಯಲ್ಲಿ ವಜ್ರೇಶ್ವರೀದೇವಿ ಹಿಡಿಸಲಾಗದ 
ವೇದನೆಯಿಂದ ಮಹಾರಾಜನೊಂದಿಗ ಮಗಳ 
ವಿಷಯವಾಗಿ ಗೋಳಿಡುತ್ತಿದಳು. 

ವೀರಸೇನನು ಮಹಾರಾಜನಿಂದ ಕೂಡಲೇ 
ಅವಳಿಗೆ ಸ್ನಲ್ಲ ಸಮಾಧಾನದ ಉತ್ತರ ಕೂಡಲು 


ಸಾಧ್ಯವಿಲ್ಲದೆ ಹೇಳಿದ್ದನ್ನೇ ಮತ್ತೆ ಮತ್ತ ಹೇಳಲು 
ಬೇಸತ್ತನು. ಆದ್ದರಿಂದ ಸ್ವಲ್ಪ ಹೊತ್ತು ಸುಮ್ಮನಿದ್ದು 
ಆಮೇಲೆ, “ವಿದ್ಯಾವತಿಯನ್ನು ಹುಡುಕಲು ನಾಲ್ಕು 
ದಿಕ್ಕುಗಳಿಗೂ ನಮ್ಮ ಭಟರನ್ನು ಕಳಿಸಿದ್ದೇನಷ್ಟೇ. 
ಅವರಲ್ಲಿ ಕೆಲವರು ಬುಗೈೆಯಿಂದ ವಾಪಸು ಬಂದರೂ, 
ಇನ್ನೂ ಕೆಲವರು ಹಿಂದಿರುಗಿ ಬರಲಿಲ್ಲ. ಅದಕ್ಕೆ 
ಕಾರಣವಿರಬಹುದು. ನಮ್ಮ ರಾಜ್ಯದ ಪೌರರು 
ಕೂಡಾ ಅವಳನ್ನು ಹುಡುಕಲು ಹೋಗಿದ್ದಾರೆ. 
ಆದ್ದರಿ೦ದ ಶುಭವಾರ್ಶಗೆ ಇನ್ನೂ ಅವಕಾಶವಿದೆ. 
ಬೇಗದಲ್ಲಿ ಒಳ್ಳೆಯ ವಾರ್ತೆ ಬರುತ್ತದೆಂದೇ 


ಚಂದಮಾಮ 


Scanned by 6೩೧75೦೦೩೧೧೦! 


ನಂಬೋಣ. ನೀನು ಹೀಗೆ ಒಂದೇ ಸಮನೆ 


ದುಃಖಿಸುತ್ತ ಇದ್ದರೆ ನನಗೂ ಹೆಚ್ಚು ದುಃಖವಾಗುತ್ತ 
ದೆಂದು ನಿನಗೆ ಗೊತ್ತಾಗುವುದಿಲ್ಲವೇ?'' ಎಂದು 
ತನ್ನ ರಾಣಿಗೆ ಸಮಾಧಾನ ಹೇಳಿದನು. 

“ವಿದ್ಯಾವತಿಯನ್ನು ಹುಡುಕಲು ಒಬ್ಬ ಯುವ 
ಕನೂ ಬಂದನೆಂದು ಹೇಳಿದ್ದೀರಿ. ಅವನು ತುಂಬ 
ಕಳಯುಳ್ಳವನೆಂದೂ ಹೇಳಿದ್ದು. ಅವನು ಏನಾದನು? 
ಇನ್ನೂ ಗೊತ್ತಾಗಿಲ್ಲವೇ? ಅವನ ಮೇಲೆ ನೀವೂ 
ನಾನು ತುಂಬಾ ನಂಬುಗೆ ಇಟ್ಟದ್ದವು. ಇನ್ನೂ 
ಅವನನ್ನು ನಂಬುವಿರಾ?'' ಎಂದು ಕೇಳಿದಳು 
ರಾಣಿ ವಜ್ರೇಶ್ವರೀದೇವಿ. 

“ಹೌದಲ್ಲ! ಮಹೇಂದ್ರನಾಥ ತಾನೇ? ಅವನು 
ಶುಭವಾರ್ತೆ ತಿಳಿಯದೆ ಬರುವವನಲ್ಲ, ಅವನ 
ದೃಢ ಸಂಕಲ್ಪ, ದೈರ್ಯ ಸಾಹಸಗಳು ನನಗೆ 
ಇನ್ನಿಷ್ಟು ನಂಬುಗೆ ಕೊಡುತ್ತದೆ. ಅವನ ಮುಖದಲ್ಲಿ 


೧೮ 


Scanned by CamScanner 


ಕೃತ್ರಿಯ ಕಳೆ ಮಿನುಗುವುದು ನನ್ನ ಕಣ್ಣಿಗೆ 
Ne) 

ಕಟ್ಟಿದೆ.” ಎಂದನು ರಾಜ ಗಟ್ಟಿ ನಂಬುಗೆಯಿಂದ. 

“ವಿದ್ಯಾವತಿಯನ್ನು ಅಪಹರಿಸಿದವರು ಯಾವು 


_ ದಾದರೂ ಬಹು ದೂರದ ರಾಜ್ಯಕ್ಕೆ ಎತ್ತಿಕೊಂಡು 


ಹೋದರೋ ಏನೋ?'' ಎಂದು ರಾಣಿ ತನ್ನ 
ಸಂದೇಹವನ್ನು ಬಯಲಿಗಿಟ್ಟಳು. 

“ಆ ಅನುಮಾನದಿಂದಲೇ ನಿನ್ನ ಸೋಧರ 
ಉಗ್ರಸೇನನು ಹೊರಗಿನ ರಾಜ್ಯಗಳಲ್ಲಿರುವ ನಮ್ಮ 
ಗೂಡಚಾರರಿಗೆ ಈ ವಿಷಯ ತಿಳಿಸಿಟ್ಟದ್ದಾನೆ. 
ನೀನೇನೂ ಹೆದರಬೇಕಾಗಿಲ್ಲ. ಅದರ ಮೇಲೆ 


| ವಿದ್ಯಾವತಿಗೆ ಗ್ರಹಗಳ ಪ್ರತಿಕೂಲ ದಶ ಕೂಡಾ 


ಬೇಗದಲ್ಲೇ ಅಂತ್ಯಕ್ಕೆ ಬರುತ್ತದೆ. ಅವಳು ನಮ್ಮ 
ಹತ್ತಿರ ಬರುವ ದಿನಗಳು ಅಷ್ಟೇನೂ ದೂರದಲ್ಲಿಲ್ಲ. 


ದೈರ್ಯ ತಂದುಕೋ. ಯಾವುದಕ್ಕೂ ಒಳ್ಳೇದು. 
" ವಾಚಸ್ಪಶ್ಯಾಚಾರ್ಯರನ್ನು ಕರೆಸಿ ಯುವರಾಣಿಯ 


ಗ್ರಹಸ್ಥಿತಿ ಹೇಗಿರುವುದೆಂದು ತಿಳಿದುಕೊಳ್ಳೋಣ?” 
ಎಂದು ಹೇಳಿ ವೀರಸೇನನು ಭಟನನ್ನು ಕರೆದು 
ಪ್ರಧಾನ ಜ್ಯೋತಿಷಾಚಾರ್ಯನನ್ನಾಗಲೀ, ವಾಚ 
ಸ್ಪತ್ಯಾಚಾರ್ಯನನ್ನಾಗಲೀ ಕರೆದುಕೊಂಡು ಬರಲು 
ಕಳುಹಿಸಿದನು. 

ಆ ಭಟನು ಒಬ್ಬನೇ ವಾಪಸು ಬಂದು, 
ವಾಚಸ್ಪತ್ಯಾಚಾರ್ಯರು ಜಗತ್ಸತ್ಯಾಚಾರ್ಯರನ್ನು 
ನೋಡಲು ಹೋಗಿರುವುದಾಗಿಯೂ, ಕೂಡಲೇ 
ಬರಬಹುದೆಂದೂ ತಿಳಿಸಿದನು. | 

ಆ ದಿನ ಸಾಯಂಕಾಲ ರಾಜನನ್ನು ನೋಡಲು 


ಬಂದ ವಾಚಸ್ರತ್ಯಾಚಾರ್ಯನು ರಾಜನಿಗೆ ನಮಸ್ಕಾರ 


ಮಾಡಿ, "ನಾನು ತಮ್ಮ ದರ್ಶನಕ್ಕೆ ಹೊರಡುವ 
ಸನ್ನಾಹದಲ್ಲಿ ದ್ದೆ ಏಕೆಂದರೆ, ನನ್ನೊಂದಿಗೆ ಬಂದಿರುವ 
ಇವನು ನನ್ನ ಮುಖ್ಯ ಶಿಷ್ಯರಲ್ಲಿ ಒಬ್ಬನಾದ 
ಮಂಜುನಾಥನೆಂಬುವನು. ಇವನು ಒಂದು ಹೊಸ 


``: ಚಂದಮಾಮ 


ವಾರ್ತೆ ತ೦ದಿದ್ದಾನೆ. ಅದನ್ನು ತಿಳಿಸಲು ಇವನನ್ನು 
ಕೂಡಾ ಕರೆದುಕೊಂಡು ಬಂದಿದ್ದೇನೆ. ಇವನೇ ಆ 
ಹೂಸ ಸಂಗತಿ ತಿಳಿಸುತ್ತಾನೆ'' ಎಂದು ತನ್ನ 
ಜತೆಯಲ್ಲಿದ್ದ ಯುವಕನನ್ನು ತೋರಿಸಿದನು. 
“ವಿದ್ಯಾವತಿಯನ್ನು ಕುರಿತು ತಾನೇ?'' ಎಂದು 
ಕೇಳಿದನು ರಾಜ. ರಾಣಿಯೂ ಆತುರದಿಂದ “ಏನು 
ವಾರ್ತ ತ೦ದಿದ್ದಾನಪ್ಪಾ ನಮ್ಮ ಕುಮಾರಿಯನ್ನು 


ಕುರಿತು? ಶುಭವಾರ್ತೆ ತಾನೆ? ಮತ್ತೇನಲ್ಲವಷ್ಟ?'' ತ ; 


ಐ೦ದಳು ಅತ್ಯಾತುರದಿಂದ. 

ಮಂಜುನಾಥನು ರಾಣಿಗೆ ನಮಸ್ಕಾರ ಮಾಡಿ, 
“ಹೌದು ಮಹಾರಾಣಿಯಮೇ, ಜ್ಯೋತಿಷಶಾಸ್ತ್ರ ದಲ್ಲಿ 
ನನಗೆ ಬಂದ ಕೆಲವು ಸಂದೇಹಗಳನ್ನು. ತೀರಿಸಿ 
ಕೊಳ್ಳಲು ಜ್ಯೋತಿಷ ಪಂಡಿತರನ್ನು ಕಲೆತುಕೊಳ್ಳ 
ಬೇಕೆಂದು ಹೋದೆನು. ಆಗ ಅವರು ಯುವರಾಣಿ 
ವಿದ್ಯಾವತಿ ದೇವಿಯವರ ಜಾತಕವನ್ನು ಪುಥೀಲಿಸಲು 
ಅವರನ್ನು ಜಗಶ್ಸತ್ಯಾಚಾರ್ಯರು ನನ್ನ ಗುರುಗಳನ್ನು 
'ಆಹ್ಹಾನಿಸಿದ್ದಾರೆಂದು ನನ್ನೂಂದಿಗೆ ಹೇಳಿದರು. 
ಜಗತ್ಸತಿಯವರನ್ನು ನಾನು ಈ ಮೊದಲೊಂದೆರಡು 
ಸಾರಿ ನನ್ನ ಈ ಗುರುಗಳ ಮನೆಯಲ್ಲಿ ನೋಡಿ 
ದೇನೆ. ಆದ್ದರಿಂದ ಆ ಸಂಗತಿಯನ್ನು ತಿಳಿಸಲು 
ಇವರ ಬಳಿಗೆ ಬಂದೆನು. ಆ ಹೊಸ ವಾರ್ತೆ 
ಏನೆಂದರೆ ಅಲ್ಲಿ ಜಗತ್ಸಶ್ಯಾಚಾರ್ಯರ ಜಾಡೇ 
ಇರಲಿಲ್ಲ. ಎಲ್ಲಿಗೆ ಹೋದರೋ ಏನೋ? ಇದು 
ಶುಭ ವಾರ್ತೆಯೋ, ಅಶುಭ ವಾರ್ಶೆಯೋ 
ನಾನರಿಯೆನು ಮಹಾರಾಣಿಯವರೇ!'' ಎಂದನು. 

“ಹೌದು ಪ್ರಭುಗಳೇ, ಬಹಳ ದಿನಗಳಿಂದ 
ಜಗತ್ಪತಿಯವರ ಜಾಡು ನನಗೂ ಕಾಣಲಿಲ್ಲ. 
ಅವರು ಇತರ ಪಂಡಿತರೊಂದಿಗ ಚರ್ಚಿಸುವ 
ರೆಂದರೆ ವಿಚಿತ್ರವಾಗಿದೆ. ಆ ಸಂಗತಿ ನನಗೆ ಹೇಳದೆ 
ಅಡಗಿಸಿಡುವರಂದರೆ ಇನ್ನಷ್ಟು ವಿಚಿತ್ರವಾಗಿದ. 


ಚಂದಮಾಮ 


Ca ed Sec A Cs cl dd 


Scanned by CynmScannet 


ನ ಹ ತ 


1!11|! 


ನು | N 
un. 


AN 

| ಭ್‌, ೫% 
(0) AR 2%) 
Y ಡ್‌್‌ ್ಸ ಚ 4 


1 ತ ಸೆ “ನ ಕೆ 
ಏನೇನೋ ಸಂದೇಹವೂ ಏಳುತ್ತದೇ!'' ಎಂದನು | 
ವಾಚಸ್ಪತ್ಯಾಚಾರ್ಯನು ಚೆ೦ಂತೆಯ ಮುಖದಲ್ಲಿ. 

"ಹಾಗೇನು ವಿಷಯ? ಇದಕ್ಕೆ ನಾನೇನು 
ಹೇಳಲಿ? ಜಗತ ಶತ್ಯಾಚಾರ್ಯರು ನಂಬುಗೆಗೆ 
ಅರ್ಹರೋ ಅಲ್ಲವೋ ಎ೦ಬುದು ನಿಮಗೇ ಗೊತ್ತು. 
ಏನೋ ಶುಭ ನಿರೀಕ್ಷೆ ಮಾಡೋಣ. ಅವರೇನಾದರೂ 
ಇತರ ಪಂಡಿತರೊಡನೆ ಮಥಿಸಿ ಶುಭ ವಾರ್ತೆ 
ತರುವರೋ ಎಂದು ಕಾದು ನೋಡೋಣ! ಅವಸರ 
ಪಟ್ಟು ಕಟ್ಟ ಸಂದೇಹ ಪಡುವುದು ಒಳ್ಳದಲ್ಲ'' 
ಎಂದನು ರಾಜ. 

“ಇದುವರೆಗೂ ಜಗಶ್ರಶ್ಯಾಚಾರ್ಯರನ್ನು ಸಂದೇ 
ಹಿಸುವ ಸಂದರ್ಭ ಬರಲಿಲ್ಲ. ಈಗ ಅವರು ಬೇರೆ 
ಪಂಡಿತರೊಂದಿಗೆ ಚರ್ಚಿಸಿ, ತಿಳಿದುದನ್ನು ನನಗೆ 
ಹೇಳದೆ ಬಚ್ಚಿಡುವುದೆಂದರೆ ಅವನನ್ನು ಅನುಮಾನಿಸ 
ಬೇಕಾಗಿ ಬಂದಿದೆ. ಈಗ ಅವರು ಎಲ್ಲಿದ್ದಾರೆ? 


KN—F-3 ೧F 


$A LRA CO SST AY ಪನ 


FEET NS ER, ಎತತ aT 


ಏನು ಮಾಡುತ್ತಿದ್ದಾರೆ? ಎಂಬುದನ್ನೆಲ್ಲ ನಾನೇ 
ಶೋಧ ಮಾಡಿ ತಿಳಿದು ಮಧಿತಾಂಶ ಹೇಳಲು 
ಆದಷ್ಟು ಬೇಗದಲ್ಲಿ ನಿಮ್ಮ ಹತ್ತಿರ ಬರುತ್ತೇನೆ'' 
ಎ೦ದು ಹೇಳಿ ವಾಚಸ್ಪತ್ಯಾಚಾರ್ಯನು ರಾಜ 
ನಿಂದ ಅಪ್ಪಣೆ ಪಡದು, ಶಿಷ್ಯನೊಂದಿಗೆ ಅಲ್ಲಿಂದ 
ಹೊರಟು ಹೋದನು. 

ಆಮೇಲೆ ರಾಜನು ವಾಚಸ್ಪತಿ ಹೇಳಿದ 
ಸಮಾಚಾರವನ್ನು ಸೇನಾಪತಿ ಉಗ್ರಸೇನನೊಂದಿಗೆ 
ಹೇಳಿದನು. ಉಗ್ರಸೇನನು ಯೋಚಿಸಿ, “ಯುವ 
ರಾಣಿಯ ಚಾತಕದ ಮೇಲೆ ಜಗತ್ಪತಿ ತೋರಿಸುವ 
ಅತ್ಯಾಸಕ್ತೆಯನ್ನು ನೋಡಿದರೆ, ಮೊದಲೇ ಅವನ 
ಮೇಲೆ ನನಗೆ ಅನುಮಾನ ಬಂದಿತ್ತು. ಯುವರಾಣಿ 
ಕಾಣದೆ ಹೋದ ಮೇಲೆ ಅನುಮಾನವು ಇನ್ನಿಷ್ಟು 
ಹಚ್ಚಾಯಿತು. ಇದರಲ್ಲೇನೋ ವಿಶೇಷವಿರಬೇಕು 
ಅನಿಸಿತು. ಅವನ ನಿವಾಸ ಸ್ಥಳವನ್ನೂ, ಹುಟ್ಟು 


ಎ 


Scanned by CamScanner 


ಪೂರ್ವೋತ್ತರಗಳನ್ನೂ ತಿಳಿದುಕೊಂಡು ಬರಲು 
ಎಷ್ಟೋ ಪ್ರಯತ್ನ ಮಾಡಿದನು. ಆದರೆ ಪ್ರಯೋ 
ಜನವಾಗಲಿಲ್ಲ. ಅವನೊಬ್ಬ ವಿಚಿತ್ರದವನಾಗಿದ್ದಾನೆ. 
ಅವನೊಂದಿಗೆ ಜಾಗರೂಕತೆಯಿಂದ ವ್ಯವಹರಿಸ 
ಬೇಕೆಂಬುದಷ್ಟು ಮಾತ್ರ ಗೊತ್ತಾಗಿದೆ. ಅದನ್ನೆಲ್ಲಾ : 
ಪ್ರಭುಗಳ ಚಿತ್ತಕ್ಕೆ ಹೇಳಿ ಕಳವಳಪಡಿಸಬೇಡ 
ವಂದುಕೂಂಡಿರುವಾಗ ವಾಚಸ್ಸತ್ಯಾಚಾರ್ಯರವರ 
ಬಾಯಿಯಿಂದಲೇ ಅವನ ಬಗ್ಗೆ ಸಂದೇಹ ಬಯಲಿಗೆ 
ಬಂತು'' ಎಂದನು. | 

“ಸರಿ, ನೋಡೋಣ. ಈ ಮಹೇಂದ್ರನಾಥನಿಂದ 
ಏನಾದರೂ ವಾರ್ತೆ ಬಂದಿದೆಯೋ? ಅವನ ತಾಯಿ 
ಕ್ಲೇಮವಾಗಿದ್ದಾಳೆ ತಾನೇ? ನಾವೆಲ್ಲಾ ಅವನನ್ನು 


ತಾನೇ ತುಂಬಾ ನಂಬಿದ್ದೇವೆ?'' ಎಂದು ಕೇಳಿದನು 


ರಾಜ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸುವವನಂತೆ. 


“ಆಕೆಗೆ ಯಾವ ಕೊರತೆಯೂ ಇಲ್ಲದಂತೆ ' 


ನೋಡಿಕೂಳ್ಳುತ್ತಿದ್ದನೆ. ಯಾಕೋ ಮಹೇಂದ್ರ 
ನಾಥನು ಇನ್ನೂ ಹಿಂದಿರುಗಿ ಬರಲಿಲ್ಲ. ಅವನ 
ತಾಯಿ ಕೂಡ ಮಗನ ನಿರೀಕ್ಬೆಯಲ್ಲಿದ್ದಾಳೆ'' 
ಎಂದನು ಉಗ್ರಸೇನ. 


“ನನಗೇನೋ ಆ ಯುವಕನು ವಿದ್ಯಾವತಿಯ 


ಜಾಡು ತಿಳಿದೇ ಬರುವನೆಂಬ ನಂಬುಗೆ ಬಲವಾಗಿದೆ. 
ಅರ್ಧಂಬರ್ಧ ಸಮಾಚಾರ ತಂದು ಸಮಯ 
ಹಾಳು ಮಾಡುವವನಲ್ಲ ಆ ಯುವಕ. ವಿದ್ಯಾವತಿಯ 
ಹೆತ್ತವರಾದ ನಮ್ಮಿಬ್ಬರ ನಂಬುಗೆಯೂ ಆ ಯುವಕನ 
ಮೇಲೆಯೇ ಇದೆ'' ಎಂದನು ರಾಜ. 
11? 

ರಾಶ್ರಿ ಪೂರಾ ಎಚ್ಚರದಲ್ಲಿ ದ್ದರೂ ಮಹೇಂದ್ರ 
ನಾಥನಿಗೆ ಕಷ್ಟವೆನಿಸಲಿಲ್ಲ. ಅವನು ದ್ವಾರದ 
ಹತ್ತಿರ ಸ್ವಲ್ಪ ಹೊತ್ತು ಕುಳಿತಿದ್ದು, ಆಮೇಲೆ 
ದ್ವಾರಕ್ಕೂ, ಉದ್ಯಾನವನಕ್ಕೂ ನಡುವೆ ಇರುವ 


ಚಂದಮಾಮ 


1) 


ದೂರ 


ಮಾರ್ಗದಲ್ಲಿ ಮಲ್ಲನೆ ನಡಯುತ್ತಾ ಸ್ವಲ್ಪ 
ಹೋಗಿ ಸುತ್ತುಮುತ್ತಲೂ ನೋಡಿದನು. 

ಭವನದ ಕೆಳಗಿನ ಕೋಣೆಗಳಲ್ಲೆಲ್ಲಾ ಬೆಳಕು 
ಕಾಣಿಸುತ್ತಿತ್ತು. ಆದರೆ ಮೇಲಿನ ಅಂತಸ್ತಿನಲ್ಲಿರುವ 
ಒಂದೆರಡು ಕೋಣೆಗಳಲ್ಲಿ ಮಾತ್ರವೇ ದೀಪ 
ಬೆಳಗುತ್ತಿತ್ತು. ರಾತ್ರಿ ಕಳೆದ ಮೇಲೆ ಕೆಳಗಿನ 
ಭಾಗದ ಕೋಣೆಗಳಲ್ಲಿ ದೀಪಗಳು ಆರಿ ಹೋದುವು. 
ಮೇಲುಭಾಗದಲ್ಲಿರುವ ಏರಡು ಕೋಣೆಗಳಲ್ಲಿ ಬೆಳಕು 
ಬಹಳ ಹೊತ್ತಿನವರೆಗೆ ಕಾಣಿಸಿತು. 

ಆಮೇಲೆ ಆ ಕೋಣೆಗಳ ದೀಪಗಳು ಕೂಡಾ 
ಆರಿ ಹೋದುವು. ಸುತ್ತಲೂ ಗಾಡವಾದ ಕಗ್ಗತ್ತಲೆ! 
ವಾತಾವರಣವಲ್ಪಾ ಬಿಕೋ ಅನಿಸುವಂತಾಯಿತು! 
ಬೆಳಗಾಗುತ್ತಾ ಬರುವಾಗ, ಅಲ್ಲಿಗೆ 
ದ್ವಾರಪಾಲ ನಾಯಕನು ಬಂದು ಅವನನ್ನು ಭವನದ 


ದಕಣ ಬಾಗದ ಕೋಣೆಗೆ ಕೆದುಕೊಂಡು ಹೋದನು.- 


al ಹ 


~ ~~ 
he 


(| 


'ಐ೦೩ಗಗ66ರ7ರಕಗರಕಕಗಗರರ್ಗ UT 


ಡಾಡಾ. ಪರ್ಭಾರ ಇಂಡ ಇಷ್ತಾಬ ರೌ 3... ಅತ. 


ಮಹೇಂದ್ರನಾಥನು ಊಟ ಮಾಡುತ್ತ ಪಕ್ಕಕ್ಕೆ 
ತಲೆ ತಿರುಗಿಸಿ ನೋಡಿದನು. ಬಿಳೀ ಸೀರೆ ಉಟ್ಟು 
ಕೂಂಡು ತಲೆಗೆ ಮುಸುಕು ಹಾಕಿದ ವೃದ್ಧ ಒಬ್ಬಳು 
ಅಡಿಗೇ ಕೋಣೆಯಿಂದ ಹೊರಗೆ ಬಂದುದು 
ಕ೦ಡಿತು. ಅವಳ ಹಿಂದೆ ಇಬ್ಬರು ಪರಿಚಾರಿಕೆಯರು 
ಎರಡು ಹರಿವಾಣಗಳಲ್ಲಿ ತು೦ಬಾ ಆಹಾರ 
ಪಾನೀಯಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದರು. 
ಆ ಇಬ್ಬರು ಪರಿಚಾರಿಕೆಯರು ಕೂಡಾ ಒಂದೇ 
ವಿಧವಾದ ಬಟ್ಟಿಬರೆ ಆಭರಣಗಳನ್ನು ಧರಿಸಿರು 
ವುದನ್ನು ನೋಡಿ ಆಶ್ಚರ್ಯಪಟ್ಟ ಮಹೇಂದ್ರ 
ನಾಥನು ಬೇಗನೇ ಊಟ ಮುಗಿಸಿ, ವಿಶ್ರಾಂತಿ 
ಪಡೆಯಲು ಹೊರಗಿನ ಕೋಣೆಗೆ ಹೋದನು. 
ಆದರೆ ವಿಶ್ರಾಂತಿಯ ಅರೆ ನಿದ್ದೆ ಕೂಡಾ ಬಹು 
ದೂರ ಓಡಿತು. yp 

ಸೂರ್ಯನು ಪಶ್ಚಿಮ ದಿಶೆಯಲ್ಲಿ ಮಾಲುತ್ತಿರು 


A ಡೌ kN” | ತ್‌ 
‘ NAN A ದ x ಸಿ ಸ ತ 8-3 5೬ _ 
dU Tm; 220: 21 ದಂ: 
Kx 8 P ಟಾ ಇಡ ಚ ಹಾ | 


' ತಡಮಾಡಬಾರದೆಂದುಕೊಂಡು, ತಾನು ಕಾವಲಿರ 
ಬೇಕಾದ ಭವನದ ಆಚೆಯ ದಾರಕ್ಕೆ ಹೋದನು. 

ಸೂರ್ಯನು ಮುಳುಗಲು ಸ್ನಲ್ಪ ಹೊತ್ತಿರು 
ವಾಗ, ಮಹೇಂದ್ರನಾಥನು ತಾನು ಕುಳಿತುಕೊ೦ಡ- 
ಬಂಡೆಯ ಬುಡದಿಂದ ಅದರ ಮೇಲೆ ಹತ್ತಿ ನಿಂತು 
ನೋಡಿದನು. 


ದೂರದಲ್ಲಿ ಭವನದ ಮೆಟ್ಟಿಲಿನ ಸ್ಪಲ್ಪ ಬಾಗ 
ವಲ್ಲ ದೆ ಬೇರೇನೂ ಕಾಣಲಿಲ್ಲ ಉದ್ಯಾನವನದಲ್ಲಿ 


' ಏನೋ ಸಪ್ಪಳಗಳು ಕೇಳಿಸಿದ್ದರಿಂದ ಅವನು "ಆ 


ಕಡಗೆ ಹೋದನು. ಅಲ್ಲಿ ಅವನಿಗೆ ಬೆಳಿಗೆ ಭೋಜನ 
ಶಾಲೆಯಲ್ಲಿ ಕಾಣಿಸಿದ ವೃದ್ಧ ಸ್ತ್ರೀ ಕಾಣಿಸಿದಳು. 


` ಅವಳ ಹಿಂದೆ ಸ್ವಲ್ಪ ದೂರದಲ್ಲಿ ಸುಂದರಿಯಾದ 


ಯುವತಿ ಉದ್ಯಾನವನದ ಪುಷ್ಪಗಳನ್ನು ಮುಟ್ಟುತ್ತಾ 


 ಪೊಸುತ್ತಾ ಯಾರೋ ಒತ್ತಾಯಿಸುವಂತಹ ಬೇಸರ 
ದಲ್ಹಿ ನಡಯುತ್ತಿದ್ದಳು. ಮಹೇಂದ್ರನಾಥನು ಬೆಳಿಗೆ 


ಮಾಜಾ ಭಾಭಾ ಭಾ ಇಸ ಹಾರ್ಗ್ರಾ ತ್ತಾ? 


೨೨ 


Scanned by CamScanner 


ನೋಡಿದ ಪರಿಚಾರಿಕೆಯರ ಹಾಗೆಯೇ ಯುವತಿಯ 


ದುಸ್ತುಗಳೂ ಆಭರಣಗಳೂ ಇದ್ದುವು. ಆದರೆ 
ಇವಳು ಅವರ ಹಾಗಿರದ ಅತ್ಯದ್ಭುತವಾದ 
ಸೌಂದರ್ಯವತಿಯಾಗಿದ್ದಳು. ಅವಳ ಮುಖ 
ಈಚೆಗೆ ತಿರುಗದೆ ಇದ್ದುದರಿಂದ ಮಧಿಸಿತು 
ಮಹೇಂದ್ರನಾಥನ ಮನಸ್ಸು. 

ಮಹೇಂದ್ರನಾಥನು ಏನೋ ಕೆಲಸದಲ್ಲಿರುವವನ 
ಹಾಗೆ ಮುಂದಕ್ಕೂ, ಹಿಂದಕ್ಕೂ ನಡಯುತ್ತಾ, 
ಯಾರಿಗೂ ಅನುಮಾನವಾಗದಂತ, ಅವರನ್ನು 
ಗಮನಿಸುತ್ತಿದ್ದನು. ಅವರಿಬ್ಬರೂ ಒಬ್ಬರೊಡನೆ 
ಒಬ್ಬರು ಮಾತಾಡುತ್ತಿರಲಿಲ್ಲ. ವೃದ್ಧ ಸ್ತ್ರೀ ಒಂದು 
ಕಡೆ ಕುಳಿತುಕೊಂಡು ವನವಿಹಾರ ಮಾಡುವ 
ಸೌಂದರ್ಯಶಾಲಿನಿಯನ್ನು ಗಮನಿಸುತ್ತ ಬಹು 
ಜಾಗರೂಕತೆಯಲ್ಲಿದ್ದಳು. ಸ್ವಲ್ಪ ಸಮಯದ ಮೇಲೆ 
ಮತ್ತೊಬ್ಬಳು ಯುವತಿ ಉದ್ಯಾನದೊಳಗೆ ಬಂದು 
ವೃದ್ಧ ಸ್ತ್ರೀಯೊಡನೆ .ಏನೋ ಹೇಳಿದಳು. 

ಕೂಡಲೇ ವದ ಭವನದೊಳಗೆ ಹೋದಳು. . 
ಬಂದ ಯುವತಿ ಉದ್ಯಾನದಲ್ಲಿರುವ ವಿಹರಿಸು 
ವಂಶ ಸೌಂದರ್ಯವತಿಯನ್ನು ಸಮೀಪಿಸಿದಳು. 
ಅವರಿಬ್ಬರ ಬಟ್ಟಿಗಳೂ ಆಭರಣಗಳೂ ಒಂದೇ 
ಬಗೆಯವಾಗಿದ್ದವು. ಸ್ಪಲ್ಪ ಹೊತ್ತು ಇಬ್ಬರೂ 
ಅಲ್ಲಿಯೇ ಇದ್ದು ಕತ್ತಲೆ ಬರುತ್ತಾ ಇರುವಾಗ 
ಯುವತಿ, ಸೌಂದರ್ಯಶಾಲಿನಿಯನ್ನು ಬವನ 
ದೊಳಗೆ ಕರೆದುಕೊಂಡು ಹೋದಳು. 

ಅವರು ಹೋದ ಕೂಡಲೇ ಭವನದ ಮೇಲ್ಭಾಗದ 
ಒಂದು ಕೋಣೆಯ ದೀಪಗಳು ಬೆಳಗಿದುವು. ` 
ಆದರೆ ಆ ಕೋಣೆ ಕಳೆದ ರಾತ್ರಿ ದೀಪ ಬೆಳಗಿದ 


ಕೋಣೆಯಲ್ಲವೆಂದು ಮಹೇಂದ್ರನಾಥನಿಗೆ ಕೂಡಲೇ 


ಗೊತ್ತಾಗಿ ಕುತೂಹಲ ಇಮ್ಮಡಿಸಿತು. 
ಅನಂತರ ಬಹಳ ಹೊತ್ತಾದ ಮೇಲೆ ದ್ದಾರ 


°° ಚಂದಮಾಮ 


ಇಪ 233 
ಸ 
ಡೆ ಸ್‌ 2 


gE XK 


ಸ 


| ಗು KN 7 


4 | N 
|| MY, Wy ತೆ 4 ’ 
PW ಟ್ಟೆ ಒನ್ಸ್‌ 
| [1 We “9 74 
|| ನೆ 0141 Mh. AA SE 
ಸ ANY )) (C6 ) 
ಇ WE | | 4A / | ಸ 
AN ಕ FAN 7A ಟ್ಟ 
AOS 1 
WN ಇರಾನ್‌ 


Vy 


| AD 


oN 
AN 
NU 1 


3 


Scanned by CamScanner 


ಎರಾ ತಾಂಡಾ. ತ್ರಾ. 3. 


ತಾ ರಾ ಹಾಳ ಮಾಗ್‌. ಸಫಾ... ನಾರ್‌ 
a ತ 
ವಾ ಬಾ 


ರಕ್ಷಕ ನಾಯಕನನ್ನು ನೋಡಿ ಮಹೇಂದ್ರನಾಥನು 
ಯಥಾಲಾಪವಾಗಿ, ""ಈ ಪ್ರಾಂತ್ಯವೆಲ್ಲಾ ತುಂಬಾ 
ನಿಶ್ಶಬ್ರವಾಗಿದೆ. ಯಜಮಾನರು ಇಲ್ಲಿಂದ ಹೂರಟು 
ಹೋದ ಹಾಗಿದ ಅಲ್ಲವಾ?'' ಎಂದು ಕೇಳಿದನು, 

“ಇಲ್ಲ, ಇಲ್ಲ. ಯಜಮಾನರು ಇಲ್ಲಿಯೇ 
ಇದ್ದಾರೆ. ಅವರುರಾತ್ರಿ ಹಗಲೂ ಜ್ಯೋತಿಷ್ಠರೊಂ೦ದಿಗೆ 
ಚರ್ಚೆ ನಡಸಿಕೂಂಡಿದ್ದಾರೆ. ಆದರಿಂದ ನೀನು 
ತು೦ಬಾ ಜಾಗರೂಕತಯಿಂದ ಇರು, ಯಜಮಾನರು 
ಈ ಕಡಗ ಬರುವುದಿಲ್ಲ ಎಚ್ಚರಿಕಯಿಂದಿರು! 
ನಿದ್ರಿಸಿ ಬಿಡಬೇಡಪ್ಪಾ!'' ಎಂದು ಎಚ್ಚರಿಸಿದನು. 

"ನಾನು ಇಲ್ಲಿ ಕಾವಲಿದ್ದೇನೆ ಅಂತ ಯಜ 
ಮಾನುಗೆ ಗೊತ್ತಿದೆಯೇ?'' ಎಂದು ಕೇಳಿ ಮಹೇಂದ್ರ 
ನಾಥನು ಕೈ ತೊಳೆದು ಬಂದು ಊಟಕ್ಕೆ ಕುಳಿತನು. 

“ಗೊತ್ತಿದೆ. ನಿನ್ನೆ ಹೊಸಬನನ್ನು ನಿಯಮಿಸ 
ಬೇಕಂದು ಅವರೇ ಹೇಳಿದ್ದು. ಇನ್ನೊಂದು ಮುಖ್ಯ 
ವಿಷಯ. ಏನೆಂದರೆ, ಈಗ ಈ ಭವನಕ್ಕ ಬಂದ 
ಮುಖ್ಯಳಾದವಳೊಬ್ಬಳು ಯಾವುದೋ ರಾಜ್ಯದ 
ಯುವರಾಣಿ ಎಂದು ಹೇಳುತ್ತಿದ್ದಾರೆ. ಅವಳು 
ಇಲ್ಲಿಯೇ ಸ್ವಲ್ಪ ಕಾಲ ಇರುತ್ತಾಳಂತ, ಆದ್ದರಿಂದ 
ನೀನು ಇನ್ನಿಷ್ಟು ಜಾಗರೂಕತಯಿಂದ ಕಣ್ಣಿಗೆ ಎಣ್ಣೆ 


ಹಾಕೆ ಕಾವಲು ಕಾಯಬೇಕು. ಇಲ್ಲಿಯ ಭದ್ರತ 


Scanned by CamScanner 


—————~— ಎ ಸಾ ರ್‌ ನಾ ಹಗ 
sn ನ್‌್‌ ಸಮ ಇವಾನ್‌ ಚಾಚ ಪಚಾ ಭಾಗಿ ಜಾ ಗರ ರ್‌ಂ ರ್ಮ್‌” 


ನೋಡಲು ಯಜಮಾನರು ಬರಲಿಕ್ಕೂ ಸಾಕು!'' 
ಎ೦ದು ಹೇಳಿದನು ದ್ಹಾರಪಾಲಕರ ನಾಯಕ, 

"ಗೊತ್ತಾಯಿತು, ಗೊತ್ತಾಯಿತು. ಒಂದು 
ವೇಳೆ ಯಜಮಾನರು ಈ ಕಡಗ ಬಂದರೂ 
ಬರಬಹುದಷ್ಟೇ! ನಾನು ಬಹು ಜಾಗ್ರತಯಾಗಿ 
ನೋಡುತ್ತೇನೆ. ಆ ಚೆಂತೆಯೇ ನಿಮಗೆ ಬೇಡ'' 
ಎಂದನು ಮಹೇಂದ್ರನಾಥ. 

ದ್ವಾರಪಾಲಕನು ಅಲ್ಲಿಂದ ಹೋದ ಮೇಲ 
ಮಹೇಂದ್ರನಾಥನು ಮೆಲ್ಲನೆ ಉದ್ಯಾನವನಕ್ಕೆ 
ಹೋದನು. 

ಅಲ್ಲಿ೦ದ ನೋಡಿದರೆ ಭವನವು ಸ್ಪಷ್ಟವಾಗಿ 
ಕಾಣುತ್ತಿತ್ತು. ಬಾಗಿಲುಗಳಲ್ಲಾ ಮುಚ್ಚಕೂಂಡಿದ್ದುವು. 
ಭವನದ ಕೆಳ ಭಾಗದ ಕಿಟಕಿಯ ಬಾಗಿಲುಗಳು 
ಕೂಡಾ ಮುಚ್ಚೆದ್ದುವು. ಎಲ್ಲಿಯೂ ಮನುಷ್ಯರ 
ಜಾಡು ಇಲ್ಲ. ಭವನದ ಮೇಲಂತಸ್ತಿನ *ಟಕೀ 
ಬಾಗಿಲುಗಳು ತರದಿದ್ದುವು. 

ಮಹೇಂದ್ರನಾಥನು ಯುಮಾಣಿಯನ್ನು ಕಂಡು 
ಹಿಡಿಯಲು ಏನು ಉಪಾಯ ಮಾಡುವುದೆಂದು 
ಯೋಚಿಸುತ್ತಾ ಹಿಂದಿರುಗಿ ದ್ವಾರದ ಹತ್ತಿರ ಬಂದು 
ತನ್ನ ಆಸನದಲ್ಲಿ ಕುಳಿತುಕೊಂಡನು, ಸಮಯ 
ಸಾಗುತ್ತಿದ್ದಿತು. 


-(ಇನ್ಟೂ ಇದ) 


wy 


AT 


[ಯುವರಾಣಿ ನಾ ಕಾಣದೇ ಹೋದ ದಿನದಿಂದಲೂ ತನ್ನ ಬಳಿಗೆ ಬಾರದಿದ್ದ 
ಜಗಶ್ಚತಿಯ ಪ್ರವರ್ತನೆಯಿಂದ ವಾಚಸ ಗತ್ಯಾಚಾರ್ಯನಿಗೆ ಅನುಮಾನ ಉಂಟಾಗಿ | 
ಅವನು ಆ ಸಂಗತಿಯನ್ನು ರಾಜನಿಗೆ ತಿಳಿಯಪಡಿಸಿದನು. ಯುವರಾಣಿಯನ್ನು ಹುಡುಕಲಿಕ್ಕೆ 
ಹೋದ ಮಹೇಂದ್ರ ನಾಥನು ಅರಣ್ಯಮಧ್ಯದಲ್ಲಿರುವ ಮಾಯಾಬವನದ PS, sae. 
ಸೇರಿ, ಅಲ್ಲಿಯ ಪರಿಸರಗಳನ್ನು ಬಹು ಜಾಗರೂಕತೆಯಿಂದ ಪರಿಶೀಲಿಸ ತೊಡಗಿದನು. 


ಅನಂತರ--] 
ಮರುದಿನ ಸಾಯಂಕಾಲ ಮಹೇಂದ್ರನಾಥನು 
ಮೊದಲೇ ತಾನು ಕಾವಲು ಕಾಯಬೇಕಾದ ಆಚೆಯ 


"ಬದಿಗೆ ಕಾವಲು ಕಾಯಲು ಅಲ್ಲಿಗೆ ಹೋಗಿ 


ಸೇರಿದನು. ಮಾಯಾಭವನದೊಳಗಿನಿಂದ ಯಾರಾ 
ದರೂ ಹೊರಗೆ ಒಬರುವರೇನೋ ಎಂದು ಕ್ಷಣಕ್ಚಣಕ್ಕೂ 


'ಉದ್ಯಾನವನದ ಕಡೆಗೆ ನೋಡಿಕೊಂಡಿದನು. ಸ್ಪಲ್ಪ 
0 


ಹೊತ್ತಿಗೆ ಮೂವರು ಯುವತಿಯರು ಭವನ 
ದೊಳಗಿನಿಂದ ಒಂದೇ ವಿಧವಾದ ದುಸ್ತುಗಳಿಂದ 
ಆಭರಣಗಳಿಂದ ಇದ್ದುದರಿಂದ, ಹಾವಭಾವಗಳಿಂದ 


ಇದ್ದುದರಿಂದ ನಿನ್ನೆ ಕಂಡ ಸುಂದರ ಯುವತಿಯರಲ್ಲಿ 


ಯುವರಾಣಿ ಯಾರೆಂಬುದನ್ನು ಕಂಡು ಹಿಡಿಯಲು 
ಮಹೇಂದ ದ್ರನಾಥನಿಂದ ಸಾಧ್ಯವಾಗಲಿಲ್ಲ. ಸ್ಪಲ್ಪ 
ಹೊತ್ತಿನಲ್ಲಿ ಫಿ ಯುವತಿಯೊಬ್ಬಳೇ ಮುಂದಕ್ಕೆ ಹೋಗಿ 
ಮುಂದೆಯೂ, ಹಿಂದೆಯೂ ಉದ್ಯಾನವನದಲ್ಲಿ 
ವಿಹರಿಸತೂಡಗಿದಳು. ಮತ್ತೊಬ್ಬಳು ಯುವತಿ 
ಇನೊ ಿ೦ದು ಕಡೆಯಲ್ಲಿ ಕುಳಿತುಕೊಂಡಳು. 
ಮಾಹಿರವ್ರನಾಥನ ಒಂದು ಮರದ ಮರೆಯಲ್ಲಿ 
ಅಡಗಿ ನಿಂತು ಆ ಯುವತಿ ಆ ಕಡೆಗೆ ಮತ್ತೆ 


(ಲ “ಚಂದಮಾಮ' | 
ರಾರಾ ನಾನಾನಾ ವನವನವ 


Scanned by CamScanner 


15 Yl 82D 
ಎ... 
1 7 


ಫಂ ಸ 
ಟ್ಟೆ 


ಇ 
4 


೯ 
ತ 


(| 


ಸೌ 
45 


; ಕ್ಸ Y 


ಕ ತಾ 
x * 
w 
ಕಾ 
ತಾ 4 € 
| ಕ್ಮ 
0. 
ಅಸಾ ಶಾ 
ರ್‌ 
| ತ 
ಬ 
pe \ 
x 
ಬದ 6. 
ಡಾ 
ಸಿ ಷ್‌ ತ್ಮಿ 
ಟೆ ಕ 
PY A ದ 
‘| 
8; 
8 | ತೆ ತೆ 
» ತ್‌ ತೆ 
ಕತೆ ತ್‌ ್ಯ ತಸ್‌ 
ಜಾ "EE 581 ಈರ್ತ್ಷ ಈ 


“6ನ 4k 
ಕ್‌ ಹ್‌ py 
A "18 ಕ 
gy 11/9. ತ 
|| +“ 9 
4 *” «se 8, 


ಸ್ನ 
(((( N 


"Wiis 
| 
) 
ಮ್‌ 


18 Ti 


|; ಇ" 


|; 
A ಗಣ ಗ್‌ೆ 
Pp AR 4 


ಬಂದಾಗ ಅವಳ ಹೆಸರು ಹೇಳಿ ಕರೆದನು. 
ವಿದ್ಯಾವತಿ ಮೆಲ್ಲನೆ ನಡೆಯುತ್ತಾ ಮರವನ್ನು 
ದಾಟಿ ಮುಂದಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬಂದು 
ಮರದ ಹತ್ತಿರ ನಿಂತಳು. ಅವಳಿಗೆ ತನ್ನನ್ನು 
ಭವನದೊಳಗಿನ ಯಾರೋ ನೋಡುತ್ತಿರುವರೇನೋ 

ಮಹೇಂದ್ರನಾಥನು ಮರದ ಮರೆಯಲ್ಲಿ ನಾಲ್ಕು 


ಸುತ್ತಲೂ ನೋಡಿದನು. ಯಾರೂ ಕಾಣದಿರಲು 


ಏನೋ ಹೇಳಲು ಬಾಯಿ ತೆರೆದನು. ಕೂಡಲೇ 
ಯುವತಿ ಗಟ್ಟಿ ಮಾತಾಡಬೇಡವೆಂದು ತನ್ನ 
ಬಾಯಿಗೆ ಬೆರಳಿಟ್ಟು ಎಚ್ಚರಿಸಿದಳು. 

ಆಗ ದೂರದಲ್ಲಿ ಕುಳಿತಿದ್ದ ಪರಿಚಾರಿಕೆ ಎದ್ದು 
ವೇಗವಾಗಿ ತನ್ನ ಕಡೆಗೆ ಬರುವುದನ್ನು ನೋಡಿ 
ಆಕಾಶದ ಕಡಗೆ ನೋಡುತ್ತ ನಾಳೆ'' ಎಂದು 


ಮಹೇಂದ್ರನಾಥನಿಗೆ ಹೇಳಿ ನೆಟ್ಟಗೆ ಭವನದ 


೧೮ 


Scanned by CamScanner 


ತ 
ಅರಗ  ಡ್ಮ 
ತೆ 


ಕಡಗೆ ನಡೆಯತೊಡಗಿದಳು. 

ಆ ದಿನ ರಾತ್ರಿ ಮಹೇಂದ್ರನಾಥನು ಇನ್ನಿಷ್ಟು, 
ಜಾಗ್ರತಯಿಂದ ಕಾವಲು ಕಾಯತೊಡಗಿದನು. 

ಮಾಯಾಭವನದ ಒಂದೇ ಒಂದು ಕೋಣೆ 
ಯೊಳಗೆ ಮಾತ್ರ ದೀಪಗಳು ಬೆಳಗುತ್ತಿದ್ದವು. 
ಆದರೆ ಅದು ನಿನ್ನೆ ದೀಪ ಬೆಳಗಿದ ಕೋಣೆ ಅಲ್ಲ. 
ಅ೦ದರೆ ಉದ್ಯಾನವನದಿಂದ ತಿರುಗಿ ಹೋದ ಆ 
ಯುವತಿ ಒಂದೊಂದು ದಿನ ಒಂದೊಂದು 
ಕೋಣೆಯಲ್ಲಿ ಇರುವ ಹಾಗೆ ಏರ್ಪಾಡು ನಡೆದಿತ್ತು 
ಎ೦ದು ಮಹೇಂದ್ರನಿಗೆ ಗ್ರಹಿಕೆಯಾಯಿತು. ಅಲ್ಲದೆ 
ಮೂವರು ಯುವತಿಯರೂ ಒಂದೇ ವಿದವಾಗಿ 
ದುಸ್ತುಗಳನ್ನೂ, ಆಭರಣಗಳನ್ನೂ ಧರಿಸಿರುವಂತೆ 
ಮಾಡಿದ್ದರಿಂದ ಅದು ಹೊಸಬರಾರಿಗೂ ಯುವ 
ರಾಣಿಯ ಗುರುತು ಗೊತ್ತಾಗದಂತೆ ಮಾಡು 
ಉಪಾಯವೆಂದಾಯಿತು. 
`` ಹೀಗೆ ಮಹೇಂದ್ರನಾಥನು ಇದು ಸಾರ್ಥಕ 
ಹೆಸರಿನ ಮಾಯಾಭವನವೆಂದು ಅಂದುಕೊಂಡು 
ನೋಡುತ್ತಾ ಕುಳಿತಿದ್ದಾಗ, ದ್ಹಾರಪಾಲಕನು ಬಂದು 
ದನ್ನು ನೋಡಿ, “ಮಿತ್ರಾ, ಈ ದಿನವಿಡೀ ನಿಮ್ಮನ್ನು 
ನೋಡಲೇ ಇಲ್ಲ. ಏನೋ ದೂಡ್ಡ ವಿಶೇಷವಿದ್ದಿರ 
ಬೇಕು. ಏನು ವಿಶೇಷವೋ?'' ಎಂದು ಸಣ್ಣದಾಗಿ 
ಮುಗುಳು ನಗುತ್ತಾ ಕೇಳಿದನು. 

“ಏನೋ ವಿಶೇಷವೇ ಇದಯಪ್ಪಾ, ಈ ದಿನ 
ಮತ್ತ ಕಲವರು ಪಂಡಿತರು ಬಂದರು. ಬಂದವರನ್ನು 
ಕೂಡಲೇ ಯಜಮಾನರ ಹತ್ತಿರ ಕರೆದುಕೊಂಡು 
ಹೋಗಬೇಕಾದ್ದು ನನ್ನ ಕಾರ್ಯ ತಾನೇ? ಆದ್ದುಿಂದ 
ಅಲ್ಲೇ ನೋಡಿಕೊಂಡಿರಬೇಕಾಯಿತು. ನೀನು ಕೂಡಾ 
ಇಲ್ಲಿ ಅತ್ಯಂತ ಜಾಗರೂಕನಾಗಿರು'' ಎಂದು ಹೇಳಿ 
ತನ್ನ ಕಾರ್ಯಕ್ಕೆ ಅವಸರದಿಂದ ಹೋಗಿ ಬಿಟ್ಟನು 
ದ್ವಾರಪಾಲಕ, 


ಚಂದಮಾಮ 


ಮರುದಿನ ಬೆಳಿಗ್ಗೆ ಕೂಡಾ ಅಡಿಗೇಮನೆಯಿಂದ 

ಇಬ್ಬರು ಪುಚಾರಿಕೆಯರು ಆಹಾರ ಪಾನೀಯಗಳನ್ನು 
ಹಿಡಿದುಕೊಂಡು ಹೋಗುವುದನ್ನು ಮಹೇಂದ್ರ 
ನಾಥನು ಗಮನಿಸಿದನು. ಆಗ ಅವರ ಹಿಂದೆ ವೃದ್ಧ 
ಸ್ತ್ರೀ ಐರಲಿಲ್ಲ. ಅದೂ ಒಂದು ವಿಶೇಷವೆನಿಸಿತು 
ಮಹೇಂದ್ರನಾಥನಿಗೆ. 

ಆ ದಿನ ಸಾಯಂಕಾಲ ಆ ಯುವತಿ ಸ್ವಲ್ಪ 
ಮುಂದಾಗಿಯೇ ವನವಿಹಾರಕ್ಕ ಬಂದಳು. ಅವಳ 
ಹಿ೦ದೆ ಒಬ್ಬಳು ಪರಿಚಾರಿಕೆ ಮಾತ್ರವೇ ಇದ್ದಳು. 
ಇಬ್ಬರೂ ಕೂಡಿ ಸ್ವಲ್ಪ ಹೊತ್ತು ವನದಲ್ಲಿ ಅತ್ತಲೂ 
ಇತ್ತಲೂ ತಿರುಗಿದರು. ಸ್ವಲ್ಪ ಹೂತ್ತು ತಿರುಗಾಡಿ 
ಪರಿಚಾರಿಕೆ ಒಂದು ಕಡೆ ಕುಳಿತಳು. ಆ ಯುವತಿ 
ಅಗಲವಾದ ದೊಡ್ಡ ಮರದ ಕಡೆಗೆ ಯಾರನ್ನೋ 
ನೀಕ್ಲಿಸುವವಳ ಹಾಗೆ ನೋಡಿ ಮುಂದೆ ಹೋದಳು. 
ಮತ್ತೆ ಅವಳು ಆ ಕಡೆಗೆ ಬಂದಾಗ “ಯುವರಾಣಿ, 
ನಾನು ಮಹೇಂದ್ರನಾಥ. ನಿನ್ನೆ ನಿನ್ನನ್ನು ಹುಡುಕ 
ಕೊ೦ಡು ಬಂದವನು ನಾನೇ. ನೀನು ಈ ಮರವನ್ನು 
ಸಂದೇಹದಿಂದ ನೋಡುವ ಹಾಗೆ ಕಾಣುತ್ತದೆ. 
ನೀನು ವೀದಗಿರಿಯ ಯುವರಾಣಿ ವಿದ್ಯಾವತಿ 
ತಾನೇ? ವೀರಗಿದಿಯಿ೦ದ ನಿನ್ನನ್ನು ಹುಡುಕಿಕೊಂಡು 
ಬಂದಿದ್ದೇನೆ” ಎಂದನು ಮರದ ಮರೆಯಲ್ಲಿ 
ಅಡಗಿದ್ದ ಮಹೇಂದ್ರನಾಥ. 

ಆ ಯುವತಿ ಅವನ ಮಾತು ಕೇಳಿದರೂ ಅಲ್ಲಿ 
ನಿಲ್ಲಲಿಲ್ಲ. ಸ್ವಲ್ಪ ದೂರ ಹೋಗಿ ಮರಳಿ ಬಂದು, 
“ಹೌದು, ನಾನು ಯುವರಾಣಿ ವಿದ್ಯಾವತಿಯೇ. 
ಹೇಗಾದರೂ ಇಲ್ಲಿಂದ ಹೊರಬಿದ್ದರೆ ಸಾಕು ನನಗೆ'' 
ಎಂದಳು ಮೆಲ್ಲನಿಯಿಂದ. 

“ಯುವರಾಣೀ!। ನಿನ್ನನ್ನು ಇಲ್ಲಿಗೆ ಅಪಹರಿಸಿ 
ತಂದವರು ಯಾರು?'' ಎಂದು ಕೇಳಿದನು 
ಮಹೇಂದ್ರನಾಥ. 


ಚಂದಮಾಮ 


Scanned by CamScanner 


`ನನಗೆ ಗೊತ್ತಿಲ್ಲ. ಆ ಸಂಗತಿ ಒಬ್ಬಳು 
ವೃದ್ಧಸ್ತೀಗೆ ಮಾತ್ರವೇ ಗೊತ್ತಿದೆ. ಅವಳು ನನಗೆ 
ಹೇಳುವುದಿಲ್ಲ. ಏಕೆಂದರೆ ನಾನು ಗಲಾಟಿ ಮಾಡು 
ವೆನಂಬ ಭಯ!” ಎಂದಳು ವಿದ್ಯಾವತಿ. 

“ಅವಳು ಯಾರು? ಎಲ್ಲಿರುತ್ತಾಳ?'' ಎಂದು 
ಮಹೇಂದ್ರನಾಥನು ಕೇಳಿದನು. 

“ಅವಳೇನೋ ತನ್ನ ಹೆಸರು ಕಮಲ ಎಂದು 
ಹೇಳಿಕೊಳ್ಳುತ್ತಾಳೆ. ಅವಳ ರೂಪವೇನೋ ನಮ್ಮ 
ಅರಮನೆಯೊಳಗಿನ ವೃದ ಸ್ತ್ರೀ ಪರಿಚಾರಿಕೆ ಕಮಲಳ 
ಹಾಗೆಯೇ ಇದೆ. ಈ ಕುಬಿಲೆ ಕೂಡಾ ನಿನ್ನೆಯಿಂದ 
ಕಾಣುವುದಿಲ್ಲ'' ಎಂದಳು ಯುವರಾಣಿ. 

“ನಿನ್ನೊಂದಿಗಿರುವ ಆ ಪರಿಚಾರಿಕೆಯರು 
ಯಾರು?'' ಎಂದು ಕೇಳಿದನು ಮಹೇಂದ್ರನಾಥ. 

“ಅನೇಕ ಮಂದಿ ಇದ್ದಾರೆ. ನೋಡಲಿಕ್ಕೆ ಎಲ್ಲರೂ 
ಒಂದೇ ರೀತಿಯಲ್ಲಿದ್ದಾರೆ. ಒಂದು ಚೂರು ಮಾತು 


| 
\ 


KN—F-3 ೧೯ 


ಗಾವ ಪಾರಾ 


ಯಜಮಾನನೇ ಈ ಹಾಳು ಕೆಲಸ ಮಾಡಿರ 
ಬಹುದೇ? ಅವನಲ್ಲದಿದ್ದರ ಬೇರೆ ಯಾರು ಮಾಡಿ 
ದ್ದಾರು? ಏತಕ್ಕಾಗಿ ಹೀಗೆ ಮಾಡಿದುದು? ಯಡಿಗಾಗಿ 
ಮಾಡಿದ ಆ ಕ್ರೂರಾತಶಿಕ್ರೂರ ರಾಕ್ಸಸನಂಥವನು? 
ಈಗ ತಾನು ಯುವರಾಣಿಯನ್ನು ಹೇಳಿದ ಮಾತಿ 
ನಂತೆ ಮಹಾರಾಜೌಗೆ ಕಾರಣ ಹೇಳಿ ಒಪ್ಪಿಸುವುದು 
ಹೇಗೆ? ಎಂದು ಮುಂತಾಗಿ ಆಲೋಚಿಸುತ್ತಾ 
ಕುಳಿತನು ಮಹೇಂದ್ರನಾಥ. 

 ಟಬನಿದಪ್ಸಾ?ಿ ತುಂಬಾ ಬಳಲಿ ಹೋಗಿರುವಿ 
ಯಲ್ಲಾ ಇ ಎಂಬ ದ್ವಾರಪಾಲಕನ ಕಂಠಸ್ಟರ ಕೇಳಿ 
ಮಹೇಂದ್ರನಾಥನು ಮೆಟ್ಟಿ ಬಿದ್ದನು. 
“ಹಾಗೇನಿಲ್ಲ ಮಿತ್ರಾ! ನಿಮ್ಮ ಸಲಹೆಯಂತೆ 
ಬೇಗನೇ ಬಂದಿಲ್ಲ ಕೂತಿದ್ದೇನೆ. ಇದಕ್ಕೆ ಮೊದಲು 
ಯಾರೋ ಕಲವು ಸ್ತ್ರೀಯರು ಉದ್ಯಾನವನದಲ್ಲಿ . 
ತಿರುಗಾಡುವುದನ್ನು ನೋಡಿದೆ. ಏನೂ ವಿಶೇಷ 
ಏಲ್ಲ!. ಎಲ್ಲ ಸಪ್ಪಗಾಗಿ ತೂಕಡಿಕೆ ಬರುತ್ತಿದೆ” : 
ಎಂದನು ಈ ಕೆಲಸದಲ್ಲಿ ಆಸಕ್ತಿ ಇಲ್ಲದವನಂತೆ 
ಮಹೇಂದ್ರನಾಥ. 

«ಸ್ತ್ರೀಯರಾ? ಹೊಸಬರೇನು? ಈ ಮೊದಲು 
ಅವರನ್ನು ನೋಡಿರುವಿಯಾ?'' ಎಂದು ಕೇಳಿ 
ದನು ದ್ವಾರಪಾಲಕ. 

“ಇಲ್ಲ, ಮತ್ತೆ ಈ ಬಂದವರು ಹೊಸಬರೇ!” 
ಎಂದು ಗೋಣಾಡಿಸಿದನು ಮಹೇಂದ್ರನಾಥ. 

“ಹಾಗಾದರೆ ಇನ್ನು ಮೇಲೆ ಅವರನ್ನು ನೋಡುವ 
ಅವಕಾಶ ನಿನಗೆ ಬರುವುದಿಲ್ಲ. ಏಕೆಂದರೆ ಬಂದ 
ಪಂಡಿತರಲ್ಲರೂ ತಿರುಗಿ ಹೋಗುತ್ತಿದ್ದಾರೆ. ಒಂದು 


೯ 


ಕೂಡಾ ಮಾತಾಡುವುದಿಲ್ಲ. ಏನೋ ಕೆಟ್ಟ ತಂತ್ರದವರ 
ಹಾಗೆ ಇದ್ದಾರೆ ಎಲ್ಲರೂ. ಆಪತ್ತು ತಲೇ ಮೇಲೆ 
ಕೌಚಿ ಬೀಳುವುದರೊಳಗೇ ಇಲ್ಲಿಂದ ತಪ್ಪಿಸಿ 
ಕೊಳ್ಳಬೇಕು'' ಎಂದು ಹೇಳಿ ಅವಳು ದೂರದಲ್ಲಿರುವ 
ಪರಿಚಾರಿಕೆಯ ಹತ್ತಿರ ಹೋದಳು. 

ಅಷ್ಟರಲ್ಲಿ ಅಲ್ಲಿಗೆ ಮತ್ತೊಬ್ಬ ಪರಿಚಾರಿಕೆ 
ಕೂಡಾ ಭವನದೊಳಗಿನಿಂದ ಬಂದುದರಿಂದ 
ಮೂವರೂ ಕೂಡಿ ಮೌನ ವಾಗಿ ಮಾಯಾಭವನ 
ದೊಳಗೆ ಹೋದರು. 

ಯುವರಾಣಿಯನ್ನು ನೋಡಿದ ಉತ್ಸಾಹದಲ್ಲಿ 
ಮಹೇಂದ್ರನಾಥನಿಗಾದ ಆನಂದ ವರ್ಣಿಸಲಸದಳ! 


Scanned by CamScanner 


ಅವನ ಒಳ್ಳೇ ಅದೃಷ್ಟದಿಂದ ಯುವರಾಣಿ ಕೇಮ 
ವಾಗಿಯೇ ಇದ್ದಾಳೆ. ಅವಳನ್ನು ಇಲ್ಲಿ ಗೆ ಎತ್ತಿಕೊಂಡು 
ಬಂದ ಅದಮನಾದ ಬುದ್ಧಿಶಾಲಿ ಯಾರದು? 
ತಾನು ದೂರದಿಂದ ನೋಡಿದ ಈ ಮಾಯಾಭವನದ 


೨೦ 


ಇಸ್‌ ವರಾತ ಹಿ ಎ. ಶಾ ಅಟ ey ಈ 


ಪಲ್ಲಕಿ ತರುವಂತೆ ಯಜಮಾನರು ಆಜ್ಞಾ ಪಿಸಿದ್ದಾರೆ. 
ಅವರು ಪಲ್ಪಕಿಯಲ್ಲಿ ಹೋಗುವುದನ್ನು ನಾನೆಂದೂ 
ನೋಡಿರಲಿಲ್ಲ. ಅದೀಗ ಈ ಭವನದಲ್ಲಿರುವ 
ಯುಮಾಾಣಿಗಾಗಿಯೇ ಇರಬೇಕು. ಅವಳು ಹೋಗಿ 


ಚಂದಮಾಮ 


ಬಿಟ್ಟರೆ ಅವಳೊ೦ದಿಗಿರುವ ಹೊಸಬರೂ ಹಳೆಯ 
ಮೂ ಸ್ತ್ರೀಯರೆಲ್ಲರೂ ಹೋಗಿ ಬಿಡುತ್ತಾರೆ. ಆಮೇಲೆ 
ನಿನಗೆ ನಾನು ಜತೆ, ನನಗೆ ನೀನು ಜತೆ!'' ಎಂದನು 
ನಗುತ್ತಾ ದ್ವಾರಪಾಲಕ. 

ಮಹೇಂದ್ರನಾಥನ ಮನಸ್ಸಿನಲ್ಲಿ ಗೊಂದಲ 
ವೇಳಲು ತೊಡಗಿತು. ದ್ವಾರಪಾಲಕನು ಹೇಳಿದ 
ವಿಷಯವನ್ನು ಯುವರಾಣಿಗೆ ತಿಳಿಸುವುದು 
ಹೇಗಪ್ಪಾ ಎಂದು ಯೋಚಿಸುತ್ತಾ ಕುಳಿತನು. 
ಅರ್ಧ ರಾತ್ರಿ ಕಳೆಯಿತು. ಭವನದೊಳಗಿನ ಎಲ್ಲಾ 
ದೀಪಗಳೂ ಆರಿ ಹೋದುವು. ಮಹೇಂದ್ರನಾಧನು 
ಸಪ್ಪಳವಾಗದಂತೆ ಮೆಲ್ಲಗೆ ಭವನದೊಳಗೆ ಪ್ರವೇಶ 
ಮಾಡಿದನು. ಪ್ರಧಾನ ದ್ವಾರದ ಬಾಗಿಲುಗಳಲ್ಲ 


ಮುಚ್ಚಿದ್ದುವು. ಸಂಕಲೆ ಹಿಡಿದು ಮೆಲ್ಹಗೆ ಅತ್ತಲೂ | 


ಇತ್ತಲೂ ಎಳೆದನು. ಒಳಗಡೆ ತಾಳ ಹಾಕಿದಂತಿದ್ದಿತು. 
ಇನ್ನೊಂದು ಬಾಗಿಲಿರಬಹುದೇನೋ ಎಂದುಕೂ೦ಡು 
ಅಕ್ಕಪಕ್ಕಗಳಿಗೆ ಹೋಗಿ ಹಾಗೇನೂ ಕಾಣದಿರಲು, 
ಮತ್ತೆ ಹಿಂದಕ್ಕೆ ಬಂದು ಬಾಗಿಲನ್ನು ಎಡಗೈಯಿಂದ 
ತಾಗಿದ ಕೂಡಲೇ ಬಾಗಿಲುಗಳೆರಡೂ ಒಮ್ಮೆಗೇ 
ತೆರೆದುಕೊಂಡವು). | 
ಅವನು ಇದಿರಿನಲ್ಲಿದ್ದ ಸಣ್ಣಗಿನ ದಿಗೆ ಬಿದ್ದಂತೆ 
ಕಂಡಿತು. ಆ ದಾರಿಯ ಎರಡು ಬದಿಗಳಲ್ಲಿಯೂ 
ಬಾಗಿಲು ಮುಚ್ಚಿದ ಕೋಣೆಗಳಿದ್ದುವು. ಎಲ್ಲಿಯೂ 
ಮನುಷ್ಯರ ಸುಳಿವಿಲ್ಲ. ಮಹೇಂದ್ರನಾಥನು ಆ 
ಮಾರ್ಗದ ಮೂಲಕ ಹೋಗಿ, ಕೊನೆಯಲ್ಲಿದ್ದ 
ಮೆಬ್ಬಿಲನಲ್ಲಿ ಮೇಲೇರಿ, ಮೇಲಿನ ಅಂತಸ್ತನ್ನು 
ಸದಿಕೊಂಡನು. ಅಲ್ಲಿ ಕೂಡಾ ಸಣ್ಣಗಿನ ಮಾರ್ಗವೂ, 
ಬಾಗಿಲು ಮುಚ್ಚಿದ ಕೋಣೆಗಳೂ ಇದ್ದುವು. ಆದರೆ 
ಅವನು ಎಡಗೈ ಯಿಂದ ಮುಬ್ಬದ ಕೂಡಲೇ 
ಬಾಗಿಲುಗಳು ತನ್ನಂತಾನೇ ತೆರೆದುಕೊಳ್ಳುತ್ತಿದ್ದುವು. 
ಹಾಗೆ ಅವನು ಒಂದು ಕೋಣೆಯೊಳಗೆ ಪ್ರವೇ 


ಚಂದಮಾಮ 


Scanned by CamScanner 


Ay ಕ 4 
ifaw Tk 
ಗ್‌ 


a SE 


ಕ್‌ 


| 
MH 


1/1 
ತ್ರ ಎ 


| 
ಹ LC wey 
| 


| 
|; 


ಶಿಸಿದನು. ಯಾರೋ ಇದಿರಿನಲ್ಲಿರುವಂತೆ ಕಂಡು 
ಮೆಟ್ಫಿಬಿದ್ದನು. ಅದು ತನ್ನದೇ ಪ್ರತಿಬಿಂಬವೆಂದು 


ಕೂಡಲೇ ತಿಳಿಯಿತು. ಆ ಕೋಣೆಯಲ್ಲಿ ಪೂರಾ 


ಎಲ್ಲಿ ನೋಡಿದರೂ ನಿಲುವು ಕನ್ನಡಿಗಳನ್ನು 
ಅಳವಡಿಸಿಕೊಂಡಿದ್ದುವು. ಮಸಕು ಕತ್ತಲೆಯಲ್ಲಿ 
ಯಾವ ಕಡೆಗೆ ತಿರುಗಿಸಿದರೂ ತನ್ನ ಪ್ರತಿರೂಪಗಳೇ 
ಕಾಣುತ್ತಿದ್ದುವು. ತನ್ನ ಶರೀರದ ಎಲ್ಲಾ ಭಾಗಗಳನ್ನೂ 
ನೋಡಬಹುದು. ಅಲ್ಲಿಂದ ಅವನು ಪಕ್ಕದ ಕೋಣೆಗೆ 
ಹೋದನು. | 

ಆ ಕೋಣೆ ಕೂಡಾ ಖಾಲಿಯಾಗಿತ್ತು. ಅಲ್ಲಿಂದ 
ಮೂರನೇ ಕೋಣೆಗೆ ಹೋದನು. ಅಲ್ಲಿ ಕೆಲವು 
ಮಂದಿ ಸ್ತ್ರೀಯರು ಮಂಚಗಳ ಮೇಲೆ ಮಲಗಿದ್ದರು. : 

ಅವರಲ್ಲಿ ಯುವರಾಣಿ ಇರುವಳೇ ಎಂದು 
ಸ್ವಲ್ಪ ಹೊತ್ತು ಪರಿಶೀಲಿಸಿ ನೋಡಿ, ಕಾಣದೆ 
ಹೋಗಲು ಅಲ್ಲಿಂದ ಪಕ್ಕದ ಕೋಣೆಗೆ ಹೋದನು. 


ವಿ೧ಿ 


we 
ಹ ಟೆ 6 


ಅಲ್ಲಿಯೂ ಕೆಲವು ಸ್ತ್ರೀಯರು ಮಲಗಿದ್ದರು. 
ಐದನೇ ಕೋಣೆಗೆ ಹೋಗಿ ನೋಡಿದರೆ ಅತಿ 
ಸುಂದರವಾದ ಹಂಸಶೂಲಿಕಾ ತಲ್ಪದಲ್ಲಿ ಸುಂದರೀ 
ಮಣಿಯೊಬ್ಬಳು ಮಲಗಿದ್ದಳು. 

ಅವಳು ಯುಮಾಣಿಯಾಗಿದ್ದಾಳೆಂದುಕೊಂಡು, 
ಅವಳ ತೀರಾ ಸಮೀಪ ಹೋದಾಗ ತನ್ನ ಎಡಗೈ 
ಬೆರಳಿನಲ್ಲಿದ್ದ ಉಂಗುರವು ಒಂದು ಸಾರಿ ತಳಕ್ಕನೆ 
ಹೊಳೆಯಿತು. 

ಮಾರ್ಗಮಧ್ಯದಲ್ಲಿ ಮುನಿ ಪ್ರಸಾದಿಸಿದ ಈ 
ಉಂಗುರದ ಮಹಿಮೆಯ ಕಾರಣದಿಂದಲೇ ಬಾಗಿಲು 
ಗಳೆಲ್ಲಾ ತನ್ನ೦ತಾನೇ ತರೆದುಕೊಂಡುವೆಂದು ಅವನ 
ಗ್ರಹಿಕೆಗೆ ಬಂತು. ಸಂತೋಷದಿಂದ" ಅವನು 
ಯುಮಾಣಿಯ ಮುಖವನ್ನು ಲನೆ ಮುಟ್ಟಿದನು. 
ಅವಳು ಧಿಡುಕ್ಕನೆದ್ದು ಮಂಚದಿಂದ ಇಳಿದು, 
“ಮಹೇಂದ್ರನಾಥಾ! ನೀನು ಹೇಗೆ ಬಂದಿ ಇಲ್ಲಿಗೆ?” 


24 


Scanned by CamScanner 


ಎಂದು ಕೇಳಿ, ಉತ್ತರಕ್ಕೂ ಕಾಯದೆ ಅವನ 
ಹಿಂದೆಯೇ ಹೊರಗೆ ಬಂದಳು. 
4 ಸಂಗತಿ ಆಮೇಲೆ ಹೇಳುತ್ತೇನೆ. ಈಗ 
ಪ್ರಯಾಣಕ್ಕೆ ಪಲ್ಲರ ಸಿದ್ಧವಾಗಿರುವುದೊಂದು 
ಅದೃಷ್ಟ. ಈಗ ನಿನ್ನಲ್ಲಿರುವ ಎಲ್ಲಾ ಪ್ರಶ್ನೆಗಳನ್ನೂ 
ಹದಯದಲೇ ಒತ್ತಿಟ್ಟುಕೊ೦ಡು ನಡೆಯಬೇಕು 
ಲ ಐ ೨ 
ಯುವರಾಣೀ?' 
“ಎಲ್ಲಿಗೆ ಕರೆದೊಯ್ಯುತ್ತಾರೆ?'' ಕೇಳಿದಳು 
ಅದೊ೦ಂದೂ ನನಗೆ ಗೊತ್ತಿಲ್ಲ. ಇಲ್ಲಿಯ 


ದ್ವಾರಪಾಲಕ ಉದ್ಯೋಗದಲ್ಲಿರುವ ನಾನು ಅಮರು 


ಹೇಳುವ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯಬೇಕಾದ್ದು 
ನನ್ನ ಉದ್ಯೋಗ ಧರ್ಮ. ನಾನು ಕರೆದೊಯ್ಯುವಲ್ಲಿಗೆ 
ನನ್ನೊಂದಿಗೆ. ಬರಲು ನಿನಗೆ ಸಮ್ಮಶವೇ ಅಲ್ಲ ವೇ 
ಎಂದಷ್ಟೇ ಹೇಳಿದರೆ ಸಾಕು! ಮತ್ತೆಲ್ಲಾ ಮತ್ತೆ'' 


"ಎಂದನು ಮಹೇಂದ್ರನಾಥ. 


«ನಾನು ಅವರೊಂದಿಗೆ ಹೋಗಲಾರೆ, ಹೋಗ 
ಬಾರದು. ಅವರು ನನ್ನನ್ನು' ನನ್ನ ತಾಯಿತಂದೆ 
ಯರಿರುವಲ್ಲಿಗೆ ಕರೆದೊಯ್ಯುವವರೋ ಅಲ್ಲವೋ 
ಗೊತ್ತಾಗಲಿಲ್ಲ. ಇದಕ್ಕೆ ನೀನು ಸಹಾಯ ಮಾಡು 
ವಿಯಾ?'' ಎಂದಳು ಯುವರಾಣಿ. 

“ನಿನ್ನನ್ನು ನಿನ್ನ ತಂದೆ ತಾಯಿಯರ ಬಳಿಗೆ 
ಕರೆದೊಯ್ಯಲಿಕ್ಕೇ ನಾನು ಬಂದಿದ್ದೇನೆ ಯುಮಾಣೀ! 
ಅದಕ್ಕ ಮಹಾರಾಜರ ಅನುಮತಿ ಕೂಡಾ ಪಡೆದಿದ್ದೇನೆ. 
ನಿಮ್ಮ ಬಲಭುಜದ ಮೇಲೆ ಹುಟ್ಟು ಮಚ್ಚ 
ಉಂಟೆಂದು ನಿನ್ನೊಂದಿಗೆ ಹೇಳಲಿಕ್ಕೆ ಮಹಾರಾಜರು 
ಹೇಳಿದ್ದಾರೆ. ನೀನು ಈಗ ನನ್ನನ್ನು ನಂಬಲೇಬೇಕು! 
ನಾವಿನ್ನು ತಡ ಮಾಡದೇ ಬೇಗಬೇಗನೇ ಇಲ್ಲಿಂದ 
ಹೋಗಬೇಕು!” ಎಂದು ಹೇಳಿ ಕ್ಸ ಮುಗಿದು 
ತನ್ನೆದೆಯ ಮೇಲಿಟ್ಟುಕೊ೦ಡನು. 


ಚಂದಮಾಮ 


ನ 
ಷ್‌ 
ಹನ 
x 
ಡ್‌ 
ಆ” 


9 
1 
/ 
f 
ಕೆ 
/ 
| 
4 
ಥೆ 
ತ್‌ 
| 
ಕ್‌ 
J, 
/ 
ತ್‌ 
| 
YJ 
j 
\% 
¥, | 
MW 
ತ 
| 
ತೆ 


1 (| | 
A (1 ಗ್ಗ § 911 | 
ತ್ಯಾ UU TAL Wi’ ರ್‌ 


1] 
Po 


Scanned by CamScanner 


ತಲೆಯಾಡಿಸಿ. 
ಹೊರಡೋಣ! 


ಯಾವುದೂ 'ಕಾಣುವುದಿಲ್ಲ 
ಸ ಹ ಬದೆ ಬೇರೆ ಗತಿ ನನಗಿಲ್ಲ. ನಿ ನೀನು 
ಕಟ್ಟುವನಾದರೂ ನನಗೆ ಏನೇನೂ ಭಯವಿಲ್ಲ. 
ನನಗೂ ಯುದವಿದ್ಯ ಚೆನ್ನಾಗಿ ಗೊತ್ತಿದೆ! ನಿನ 
ಕ ಯಲ್ಲಿ ಸತ್ತರೂ ಸತ್ತನೇ ಹೊರತು, ಜೀವದಿಂದ 
ನನ್ನನ್ನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆದ್ರಿಂದ 
ಹೊರಡುವುದೇ ಸರಿ'' ಎಂದಳು. 

“ಹೌದು, ನಿನ್ನ ಶೌರ್ಯ ವಿಷಯ ಕೇಳಿ 
ಸಂತೋಷವಾಯಿತು. ಹೋಗೋಣ, ಧರ್ಯ 
ದಿ೦ದ ಮುಂದಡಿ ಇಡು. ಈಗಲೇ ನನ್ನ ಹತ್ತಿರ 
ಬಾಗಿಲ ಬೀಗದ ಕ್ಸ ಇದ, ಈ ಅಪರಾತ್ರಿಯಲ್ಲಿ 


ಹೊರಡಲಿಕ್ಕೆ ನಿನಗೆ ಭಯವಿಲ್ಲವಷ್ಟೇ? ನಿನ್ನ 


ಮನೆಯ ಗುರುತು ತಿಳಿದರೆ ನಿನ್ನ ಭಯವಲ್ಹಾ 
ಹಾರಿ ಹೋಗುತ್ತದೆ'' ಎಂದನು ಮಹೇಂದ್ರನಾಥ. 
"ಇಲ್ಲಾ, ಇಲ್ಲಾ! ಇಲ್ಲಿದ್ದು ಬೆಳಗಾದ ಕೂಡಲೇ 


ಏನು ನಡೆಯುತ್ತದೋ ಎಂದು ಹೆದರಿಕೂಂಡಿರು 
ವುದಕ್ಕಿಂತ ಇಲ್ಲಿಂದ ಹೊರಟು ಹೋಗುವುದೇ. 


ರ್‌ು by CamScanner 


ಕ | TEE EE 0 


ಉ. NET ಜರಿ! ಓಟ ೯ ಮತಿ 
ಭಯ?) ಕಾಲಹರಣ ಮಾಡದ ಹೋಗಿ ನಿಡುವಾ! 
ಎಂದಳು ಯುಮ್ಯಾಣ. 

“ಹಾಗೆಯೇ ಯುಮಾಣೀ! ಭವನದೊಳಗಿನಿಂದ 


ಮಹೇಂದ್ರನಾಥನೂ ಒಂದಿಷ್ಟು ಕೂಡಾ ಶಬ್ದವಾಗ 
ದಂತೆ ಬಾಗಿಲು ತೆರೆದು ಮೊದಲು ಯುಮಾಣಿ 
ಯನ್ನು ಹೊರಗೆ ಕಳುಹಿಸಿ, ತಾನು ಒಳಗಡೆಯಿಂದ 
ಬಾಗಿಲಿಗೆ ತಾಳ ಹಾಕಿದನು. ಹೊರಗಿನಿಂದಲೇ 
ಒಳಗಿನ ತಾಳ ಬೀಳುವಂತೆ ಸೂತ್ರವಿರುವ ಬಾಗಿಲಾ 
ಗಿತ್ತು ಅದು! 

“ಈ ಮಾಯಾಬಭವನದಿಂದ ಹೊರಬಿದ್ದವು. 
ವೀರಗಿರಿಗೆ ದಾದಿ ಗೊತ್ತಿದೆಯೇ?'' ಎಂದು ಕೇಳಿದಳು 
ಯುವರಾಣಿ ವಿದ್ಯಾವತಿ. 

“ಚೆನ್ನಾಗಿ ಗೊ ತಿದೆ'' ಎಂದನು ಮಹೇಂದ್ರನಾಥ. 
(ಇನ್ನೂ ಇದೆ) 


=} 


ಚ ಇಸ (ಪಾ ಇ ಮೆ£ಜಣಾಣಣಾ ಜಗ 1 


ಹರರ ರಾ — ಗ್‌ ಫ್‌ 1? 
eS ೫ An) 


“ee 


ನ \ NN NR 
NU Wi ಕಗ 


1A ಕ AM 
RAN ಸ್ಸ ಬಯ ಕ್ಕ 1 


ಗ 
" 


ದಂ 


[ಯುವರಾಣಿಯ ಪ್ರಯಾಣಕ್ಕೆ ಪಲ್ಲಕಿ ಸಿದ್ಧವಾಗಿರುವುದೆಂದು ದ್ವಾರಪಾಲಕನ ಮೂಲಕ ತಿಳಿದುಕೊಂಡ 
.... ಮಹೇಂದ್ರನಾಥನು ಆ ರಾತ್ರಿಯಲ್ಲೇ ಮಾಯಾಭವನದೊಳಗೆ ಪ್ರವೇಶಿಸಿ, ಯುವರಾಣಿ ವಿದ್ಯಾವತಿಗೆ 
ವ್ರ ಆ ಸ೦ಗತಿ ಹೇಳಿದನು. ಯುವರಾಣಿ ಆ ಕೂಡಲೇ ಮಾಯಾಭವನದಿಂದ ಹೊರಗೆ ಹೊರಟು ಬರಲು 
, ಸಮೃತಿಸಿದಳು. ಇಬ್ಬರೂ ಅತ್ಯಂತ ಜಾಗರೂಕತೆಯಿಂದ ಮಾಯಾಭವನದಿಂದ ಹೊರಟರು. ಅನಂತರ] 


ವೃದ್ಧ ಸ್ರೀ" ಬೆಳಂಜಾಮದಲ್ಲೇ ಎದ್ದು ತನ್ನ 
ಯಜಮಾನನ ಆಜ್ಞೆಯ ಪ್ರಕಾರ ಯುಮಾಣಿ 


ವಿದ್ಯಾವತಿಯನ್ನು ಪ್ರಯಾಣಕ್ಕೆ ಸಿದ್ಧಪಡಿಸಲು. 


ಅವಳ ಕೋಣೆಯೊಳಗೆ ಹೋದಳು. 
ಆದರೆ ಅಲ್ಲಿ ಯುವರಾಣಿ ಕಾಣಿಸಲಿಲ್ಲ. ಅವಳು 
ಸ್ವಲ್ಪ ಗಾಬರಿ ಯಾಗಿ ಪಕ್ಕದ ಕೋಣೆಗೆ ಹೋಗಿ 
ನೋಡಿದಳು. ಆ ಕೋಣೆಯ ಬಾಗಿಲುಗಳಲ್ಲಾ 
ತೆರೆದಿದ್ದುವೇ ಹೊರತು ಅಲ್ಲಿ ಕೂಡಾ ಯುವರಾಣಿ 
ಇಲ್ಲ. ಅವಳು ಅತ್ಯಾಶ್ರರ್ಯದಿಂದ ಕೋಣೆಗಳನ್ನೆಲ್ಲಾ 


ಒಂದೂ "ಬಿಡದೆ ಹುಡುಕಿದಳು. 


ಕಟಿಕಿಗಳ ಹತ್ತಿರ ನೋಡಿದಳು. ಎಲ್ಲಿಯೂ 
ಯುವರಾಣಿಯ ಜಾಡು ಇರಲಿಲ್ಲ. ಪರಿಚಾರಿಕೆ 
ಮಾಲಿನಿಯ ಕೋಣೆಯೊಳಗೆ ಹೋದಳು. ಆ 
ಕೋಣೆಯ ಬಾಗಿಲುಗಳು ಕೂಡಾ ತೆರೆದೇ ಇದ್ದುವು. 
ಹಾಗೆಯೇ ಹೊರಗಿನ ದ್ವಾರದ ಹತ್ತಿರ ಹೋಗಿ 
ನೋಡಿದಳು. 

ಆ ಬಾಗಿಲಿಗೆ ದೊಡ್ಡ ಬೀಗ ನೇತಾಡಿಕೊಂಡಿತ್ತು. 
ದ್ವಾರಪಾಲಕನು ಕಾಣಲಿಲ್ಲ. ಅವಳು ಹಿಂದಕ್ಕೆ 


ಚಂದಮಾಮ 


Scanned by CamScanner 


“ಕ್‌ ( 
4 
y 4; ಈ ಹಿ. ಬ NS) ಈ 
1 ಜಾಕಾಘ ಕಾಕಾ ಶಕ್ಕೆ ೯ Ap 0 
CANN NNO AY | 1) EAN 
4 


ಹಾಸ 
zal 


ಅ. 


ತ್‌ ಲ್ಲ 


ಅಡಿಯಾಗಿ ಬಾ ಳಿತ ಡು 


ಪತೆ 


ಹಾ bh ಸ್‌ 
a ಕೆ. ಕ 
4 ಎ . 
NS ಹೆ... 
ಈ ಹಣಾ 


ತಡಾ 


ತಿರುಗಿ ಭವನದೂಳಗೆ ಗಬಗಬನೆ ನಡದಳು. 
ಸ್ಪಲ್ಪ ಹೂತ್ತಿನಲ್ಲಿ ಪಲ್ಲಕೆ ಬರುತ್ತದೆಂದು ಅದರಲ್ಲಿ 
ಯುವರಾಣಿಯನ್ನು ಕೂಡಿಸಿ ಜತೆಯಾಗಿ ಬರ 
ಬೇಕೆಂದು ಯಜಮಾನ ನಿನ್ನೆ ಆಜ್ಞಾಪಿಸಿದ್ದಾನೆ. 
ಆದರೆ ಈಗ ಯುವರಾಣಿ ಕಾಣಿಸುವುದಿಲ್ಲ ವಷ್ಟೇ? 
ಅವಳು ದೈರ್ಯ ತಂದುಕೊಂಡು ಈಗೇನು ಮಾಡ 
ಬೇಕೆಂದು ಆಲೋಚನೆ ಮಾಡಿ ಕ್ಷಣ ಮಾತ್ರದಲ್ಲಿ 
ಒಂದು ಉಪಾಯ ಕಂಡು ಹಿಡಿದಳು. ಅವಳು 
ಪರಿಚಾರಿಕೆ ಮಾಲಿನಿಯ ಕೋಣೆಗೆ ಹೋಗಿ, ಗಾಢ 
ನಿದ್ದೆಯಲ್ಲಿ ಮೈಮರತಿದ್ದವಳನ್ನು ತಪ್ಪಿ ಎಬ್ಬಿಸಿ, 
“ಈಗಲೇ ಅಲಂಕಾರ ಮಾಡಿಕೊಂಡು ಪ್ರಯಾಣಕ್ಕೆ 
ತಯಾರಾಗು'' ಎಂದು ಆಜ್ಞೆ ಮಾಡಿದಳು. 
ಸ್ಪಲ್ಪ' ಹೊತ್ತಿನಲ್ಲಿ ಅವಳು ಯುವರಾಣಿ 
ಯಂತೆಯೇ ಸರ್ವಾಲಕಾರಭೂಷಿತೆಯಾಗಿ ಬಂದ 
ಮಾಲಿನಿಯನ್ನು ಕರೆದುಕೊಂಡು ಮೆಬ್ಸಿಲಿನ ಮೂಲಕ 


೧೮ 


ScannedbyCamScannerer 


‘tall 


ಕಳಗಿಳಿದಳು. ಅಲ್ಲೊಂದು ಪಲ್ತತಿ ತಯಾರಾಗಿದ್ದಿಸು. | 
ಮಾಲಿನಿ ಅದು ತನಗಾಗಿಯೇ ತಯಾರಾದ | 
ಪಲ್ಪಕೆ ಎಂಬುದನ್ನು ನಂಬಲಾಗದೆ ಆಶ್ಚರ್ಯದಿಂದ, 
“ಇದಲ್ಲಿಯಾ? ಹೀಗೆ ಪಲ್ಪಕಿಯಲ್ಲಿ ಕುಳಿತುಕೊಂಡು 
ನಾನು ವಲ್ಲಿ ಗೆಹೋಗಬೇಕು?'' ಎಂದು ಕೇಳಿದಳು, 

"ಹೌದು. ಅದು ನಿನಗಾಗಿಯೇ ತಯಾರಾಗಿದೆ. 


ಟನ ಎಲಿಗೆ ಹೋಗುವುದೆಂಬ ವಿಷಯ ನಿನಗೆ ಆಗಶ್ಯ 
Hx 

| KM ವಿಲ. ಪಲ್ಲಕಿಯ ಜತೆಯಲ್ಲೇ ನಾನೂ 

3 Np ಲ್‌ | | 

ಸ (83 ನಿನಗೆ ಎಂತಹ ಭಯವೂ ಇಲ್ಲ. ನಾನು ಹೇಳಿದ 


ಹ ನೆ 


ಹಾಗೆ ಮಾಡು. ಇದು ಯಜಮಾನರ ಆಜಿ” 


ತ್ರಾ 


ತೆರೆಯನ್ನು ಇಳಿಸಿಕೊಂಡಳು. ಬೋಯಿಗಳು 
ಪಲ ತಿಯನ್ನು ವತಿ ಕೊಂಡರು. ವೃದ್ಧ ಸೀ ಭವನದ 
ಲ್‌ಿ ದವ ೪ ಈ 


ದ್ವಾರದ ಬಾಗಿಲುಗಳನ್ನು ಎಳೆದು ಮುಚ್ಚ, ಕೂಡಾ 


ಪಲ್ಪಕೆಯ ಜತೆಯಲ್ಲೇ ಬೋಯಿಗಳ ನಡಿಗೆ 
ಗನುಸಾರವಾಗಿ ನಡದಳು. 

ಮಾಯಾಭವನದೊಳಗಿಂದ ಹೊರಬಿದ್ದು ಅದಕ್ಕೆ _ 
ಮೊದಲೇ ಅರಣ್ಯದೊಳಗೆ ಸೇರಿದ್ದ ಮಹೇಂದ್ರ 
ನಾಥನಿಗೂ, ಯುವರಾಣಿ ವಿದ್ಯಾವತಿಗೂ ಒಂದು 
ದಾರಿ ಕಾಣಿಸಿತು. ಅವರು ಬೇರೆ ಯಾರ ಕಣ್ಣಿಗೂ 
ತಾವು ಕಾಣಬಾರದೆಂದು ಬೇರೆ ದಾದಿ ಹಿಡಿದು 
ಸ್ವಲ್ಪ ದೂರ ಸಾಗಿ ಆಗಾಗ ಹಿಂದಿರುಗಿ ನೋಡುತ್ತಾ, 
ಏನಾದರೂ ಶಬ ಕೇಳಿದಾಗ ಪಕ್ಕ ಕ್ಕ ತಪ್ಪಿಸಿಕೊ ಧ್ಭುತ್ತಾ 
ಸುತ್ತು ಮುತ್ತಲೂ ಪರಿಶೀಲಿಸುತ್ತಾ ಮುಂದೆ 
ಮುಂದೆ ನಡಯುತ್ತಿದ್ದರು. 

ಸ್ವಲ್ಪ ಹೊತ್ತಿನಲ್ಲಿ ಅಮುಗೆ ದೂರದಲ್ಲಿ ಬೋಯಿ 
ಗಳ ಹಾಡು ಕೇಳಿಸಿತು. ಫಕ್ಕನೆ ಅವರು ಒಂದು 
ಪೂದರಿನ ಮರೆಯಲ್ಲಿ ಅಡಗಿಕೊಂಡರು. 

ಸ್ಪಲ್ಪ ಹೊತ್ತಿಗೆ ಬೋಯಿಗಳು ಪಲ್ಲ ಹೊತ್ತು , 


ಚಂದಮಾಮ 


ಕೊಂಡು ಅವರನ್ನು ದಾಟಿಕೊಂಡು ಹೋದರು. ಜ್‌ ಫ್‌ 
ಪಲ್ಲಕಿಯ ಜತೆಯಲ್ಲಿ ವೃದ್ಧಸ್ತ್ರೀಯೂ ಹೋಗು ಗಣಿ 


ತ್ತಿದಳು. ಪಲ್ಲ ಯೊಳಗೆ ಹೋಗುವುದು ಯಾರೆಂದು 
ಗೊತ್ತಾಗಲಿಲ್ಲ. ಪಲ್ಲಕಿ ಬಂದದ್ದೇನೋ ತನಗಾಗಿ. 
ಈಗ ಅದರಲ್ಲಿ ಹೋಗುವುದು ಯಾರಾಗಿರ 
ಬಹುದು? ಎಂದು ಯುವರಾಣಿ ವಿದ್ಯಾವತಿಗೆ 
ಆಲೋಚನೆ ಎದ್ದಿತು. 

"ಯುವರಾಣೀ ನಾವು ಅತ್ಯಂತ ಜಾಗ 
ರೂಕತಯಲ್ಲಿರಬೇಕು. ನಮ್ಮಿಬ್ಬರ ವೇಷಗಳನ್ನು 
ಕೂಡಾ ಬದಲಾಯಿಸಿಕೊಳ್ಳುವುದು ಒಳ್ಳೆಯದು'' 
ಎಂದನು ಮಹೇಂದ್ರನಾಥ. 

“ನಿಜವೇ. ಬೆಳಗಾದ ಕೂಡಲೇ ಬದಲಾಯಿಸಿ 
ಕೊಳ್ಳೋಣ?” ಎಂದಳು ವಿದ್ಯಾವತಿ. 

ಬೆಳಗಾಗುವ ಸಮಯದಲ್ಲಿ ಬೋಯಿಗಳು 


ಹೊತ್ತುಕೊಂಡು ಹೋದ ಪಲ್ಲಕಿ ಸಮತಲವಾದ 
ಒಂದು ಪ್ರದೇಶವನ್ನು ತಲುಪಿತು. ಮಾಯಾಭವನಕ್ಕೆ ಹೋಗಿ ಸೇರಬಹುದು. ಕಷ್ಟ 


ಅಲ್ಲಿ ಮತ್ತಿಬ್ಬರು ಬೋಯಿಗಳು ಇನ್ನೊಂದು ಪಡುತ್ತ ನಡೆಯಬೇಕಾದ ಅಗತ್ಯವೂ ನಿನಗಿಲ್ಲ'' 
ಪಲ್ಲ ಕೆಯೊಂದಿಗೆ ಸಿದ್ಧರಾಗಿದ್ದರು. ಅಮೆಗೆ ಸಮೀಪ ಎಂದನು ಆ ಕುದುರೇಸವಾರ. | 
ವಾಗಿ ಮೂವರು ಕುದುರೇ ಮೇಲೆ ಕುಳಿತಿದ್ದರು. ಅವನ ಕಂಠಸ್ಟರವು ತನ್ನ ಯಜಮಾನರ 
ಅವರಲ್ಲಿ ಒಬ್ಬನು ವೃದ್ಧಸ್ತ್ರೀಯನ್ನು ಸಮೀಪಿಸಿ, ಕಂಠಸ್ಟರದ ಹಾಗೆಯೇ ಇದ್ದುದರಿಂದ. ವೃದ್ಧಸ್ತ್ರೀ 
“ಯುವರಾಣಿಯನ್ನು ಆ ಪಲ್ಲಕೆಯಿಂದ ಈ ಮೆಟ್ಟ ಬಿದ್ದಳು. | 
ಪಲ್ಲಕಿಗೆ ಸೇರಿಸು'' ಎಂದು ಆಜ್ಞೆ ಮಾಡಿದನು. ಅವನ ಮುಖವನ್ನು ದಿಬ್ಬಸಿ ನೋಡುತ್ತಿರಲು 

ಆ ಮಾತಿನಿಂದ ಆಶ್ಚರ್ಯಪಟ್ಟ ವೃದ್ಧಸ್ತ್ರೀ ಅವಳ ಎದೆ ದಡದಡಿಸತೊಡಗಿತು. ಮುಖದಲ್ಲಿ 
“ಯಜಮಾನರು ಎಲ್ಲಿದ್ದಾರೆ? ನನಗೆ ಅವರ ಹತ್ತಿರ ರಾಜಠೀವಿ ಎದ್ದು ಕಾಣುತ್ತಿತ್ತು. ನೋಡಿದರೆ 
ಮಾತಾಡಬೇಕಾಗಿದ'' ಎಂದಳು. ಯಾವನೋ ರಾಜಕುಮಾರನ ಹಾಗಿದ್ದನು. ಇನ್ನೇನೂ 

“ಯಜಮಾನ್ರು ನಮಗಾಗಿ ಮತ್ತೂಂದು ಮಾಡಲು ಸಾಧ್ಯವಿಲ್ಲದೆ ವೃದ್ಧಸ್ತೀ ಮಾಲಿನಿಯನ್ನು 
ಕಡೆಯಲ್ಲಿ ಕಾದುಕೊಂಡಿದ್ದಾರೆ. ಯುಮಾಣಿಯನ್ನು ಹೊಸ ಪಲ್ಲಕಿಗೆ ಕಳುಹಿಸಿ ಏರಿಸುತ್ತ, “ಇವರು 
ಕ್ಷೇಮವಾಗಿ ಅವರ ಹತ್ತಿರ ಸೇರಿಸಬೇಕಾದ ಬಾಧ್ಯತೆ ನಿನ್ನನ್ನು ಸುರಕ್ಷಿತವಾಗಿ ಯಜಮಾನರ ಹತ್ತಿರ 
ನಮ್ಮದು. ನಿನಗೆ ಆ ವಿಚಾರಣೆಯ ಅಗತ್ಯವಿಲ್ಲ. ಸೇರಿಸುತ್ತಾರೆ'' ಎಂದು ಹೇಳಿ ಪಲಕಿಯ ತೆರೆ 
ನೀನು ಆ ಪಲ್ಲಕಿಯಲ್ಲಿ ಕುಳಿತು ಹಾಯಾಗಿ ಯನ್ನು ಸರಿಯಾಗಿ ಮುಚ್ಚಿದಳು. “ 


ಚಂದಮಾಮ (೨ನ. ಸ್‌ 


ಆ Se SN rn ce TRO Te ¢ 
ೆ ಕ ce i ಫ್ಯಾ EES LEE: ಹಾ es <u SA Bbc 
ಕ ಬ ೩ 4 A ery pL $e Pounce 


ತ ತ 
ಹೊತ್‌ ಔತಾ ತಲಾರಿ ಈಸ ಎಳ್ಳು, ಅಬಾ ಇರವು ಗಡಾ ಸರಿರಿ TN ಒಂ ಜಾ ಫಾ”ೆ ಹ ಗ 0 3 oN 4d ಮೊ 
ws ಈ. ಹ A 


Scanned by CamScanner 


ಮರುಕ್ಷಣವೇ ಕುದುರೆಗಳ ಮೇಲಿದ್ದ ಮೂವರು 


ವ್ಯಕ್ತಿಗಳ ಹಿಂದೆ ಪಲ್ಲಕಿ, ಬೋಯಿಗಳ ಮಂದವಾದ 
ಹಾಡಿನೊಂದಿಗೆ ಕದಲಿತು. 

ವೃದ್ಧಸ್ತ್ರೀ ಇದಕ್ಕೆ ಮೊದಲೇ ಮಾಲಿನಿ ಬಂದ 
ಪಲ್ಪಕೆಯಲ್ಲಿ ಏರಿ ಕುಳಿತು ಸೊಗಸಾಗಿ ಮಾಯಾ 
ಭವನಕ್ಕೆ ಹೊರಟಳು. 

ಸೂರ್ಯೋದಯವಾದ ಕೂಡಲೇ ದಾರಿ 
ಸ್ಪಷ್ಟವಾಗಿ ಕಾಣಿಸಿದ್ದರಿಂದ, ಮಹೇಂದ್ರನಾಥನು 
ಯುವರಾಣಿಯೂ ಅತ್ಯುತ್ಸಾಹದಿಂದ ವೇಗವಾಗಿ 
ಗುಡ್ಡವನ್ನಿಳಿಯತೊಡಗಿದರು. 

ಹೀಗೆ ಅವರು ನಡೆದು ನಡೆದು ನಡು 
ಮಧ್ಯಾಹ್ನದ ಸಮಯಕ್ಕೆ ಗುಡ್ಡದ ಬುಡವನ್ನು 
ಸೇರಿ ಸ್ವಲ್ಪ ಹೊತ್ತು ವಿಶ್ರಾಂತಿಗೆ ಕುಳಿತು, ಮತ್ತೆ 
ಪ್ರಯಾಣ ಸಾಗಿಸಿದರು. ಪಶ್ಚಿಮ ದಿಶೆಯಲ್ಲಿ 
ಹೊತ್ತು ಇಳಿದು ಕಂಶಲಿಕ್ಕಾದಾಗ ಅವರು ಒಂದು 


: ೨೦ 


Scanned by CamScanner 


~~“ ಇ ಇಂ “— 


ಸಮತಲ ಪ್ರದೇಶವನ್ನು ಸೇರಿಕೊಂಡು ನೆಮ್ಮದಿ 


ಯಿಂದ ನಿಟ್ಟುಸಿರು ಬಿಟ್ಟರು. ದೂರದಲ್ಲಿ ಒಂದು », 


ಕುಟೀರವು ಕಾಣುತ್ತಿತ್ತು. ಅದು ತನ್ನನ್ನು ಆಶೀರ್ವಾದ 
ಪೂರ್ವಕವಾಗಿ ಕಳುಹಿಸಿದ ಮುನಿಯ ಆಶ್ರಮವಂದು 
ಗೊತ್ತಾಗಿ ಮಹೇಂದ್ರನಾಥನು ಪರಮಾನಂದ 
ಗೊಂಡು ತನ್ನ ಬೆರಳಿನಲ್ಲಿದ್ದ ಉಂಗುರವನ್ನು 
ಕೃತಜ್ಞತೆಯಿಂದ ಒಂದು ಸಾರಿ ನೋಡಿಕೂಂದನು. 
ಮುನಿ ತನಗೆ ಮಹಿಮೆಯ ಉಂಗುರವನ್ನು ಕೂಟ್ಬು 
ಕಳುಹಿಸಿದ ಸಂಗತಿಯನ್ನು ಯುವರಾಣಿಯೊಂದಿಗೆ 


ಈಗ ತಿಳಿಸಿದನು. ಅದನ್ನು ಕೇಳಿ ಅವಳಿಗೂ 


ಸಂತೋಷವಾಯಿತು. 

ಅವನಿಗೆ ಕೊಟ್ಟ ಮಾತಿನ ಪ್ರಕಾರ ಹಿಂದಿರುಗುವ 
ಸಮಯದಲ್ಲಿ ಅವನನ್ನು ದರ್ಶನ ಮಾಡಲು 
ಹೋಗಬೇಕೆಂದುಕೊಳ್ಳುತ್ತಾ ಆ ಕುಟೀರದ ಕಡೆಗೆ 
ನಡೆಯ ತೊಡಗಿದನು. 

ನಡಯುವ ಶಬ್ದ ಕೇಳಿ, ಒಳಗಿದ್ದ ಮುನಿ 
ಬಾಗಿಲು ತರದು ಬಂದು *ರುನಗುವಿನೊಂದಿಗೆ, 
“ಬಾ, ಬಾರಪ್ಪಾ! ನೀನು ಈ ಕಾರ್ಯ ಸಾಧಿಸ 


ಬಲ್ಲವನೇ ಎಂದು ನನಗೆ ಗೊತ್ತಿತ್ತು. ವೀರಗಿರಿ 


ಯುವರಾಣಿಗೂ ಶುಭ ಸ್ಟಾಗಶ!'' ಎಂದನು. 

“ನಮ್ಮ ಬರುವಿಕೆಯನ್ನೇ ನೀವು ಇದಿರು 
ನೋಡುವ ಹಾಗೆ ಕಾಣುತ್ತಿತ್ತು. ಇಷ್ಟು ದೂರದಲ್ಲಿ 
ನಾವೇ ಬರುವುದೆಂದು ನಿಮಗೆ ಹೇಗೆ ಗೊತ್ತಾ 
ಯಿತು?'' ಎಂದು "ಕೇಳಿದನು ಮಹೇಂದ್ರನಾಥ 
ಅತ್ಯಾಶರ್ಯದಿಂದ. 

ಮುನಿ ತನ್ನ ಬೆರಳಲ್ಲಿರುವ ಉಂಗುರವನ್ನು 
ನೋಡಿ, ""ಈ ಉಂಗುರಕ್ಕೂ ಆ ದಿನ ನಾನು ನಿನಗೆ 
ಕೊಟ್ಟ ಉ೦ಗುರಕ್ಕೂ ಮಹಿಮೆಗಳಿವೆ. ಈ ಉಂಗುರ 


ವನ್ನು ನಾನು ಧರಿಸಿದ ಕೂಡಲೇ ಅದು ನಿನಗೆ 


ತಿಳಿಯದಂತೆಯೇ ನಿನ್ನನ್ನೂ, ಯುಮಾಣಿಯನ್ನೂ 


ಚಂದಮಾಮ 


ಪಾರಾ ಸಾವ ೦ ಹಾ 


1 
17% 


ಈ ಗ್‌ ಗ್‌ 
ತೆ ` 5 ಶೆ 6 | 
ತೆ ತಕ್‌ 2 4/ ಜಂಡಾ ಸ 
A PY y YL J) 


ಜಟ್‌ 
ಸರ್‌ 
ಗ 


x 
ಇ 


ಕ್‌ 


4 ಡ್‌ ಈ / (3 
US 3 


AA 


\ ಒಲ ಕ್‌ 
0/ 


WF, 


(40 | | 
/4. (1 1 _ ಭ್ರ ಕ 
NOAM 


Scanned by CamScanner 


4 ವ UR HN 


722 ವ್ರ CamScanner 


ಇಲ್ಲಿಗೆ ನನ್ನ ಬಳಿಗೆ ದಾದಿ ತಪ್ಪದಂತೆ ಮಾಡಿ 
ಕರದುಕೂಂಡು ಬಂದಿತು'' ಎಂದನು. 


"ಹಾಗೇನು!'' ಎಂದು ಮುನಿಗೆ ನಮಸ್ಕಾರ 
ಮಾಡಿದನು ಮಹೇಂದ್ರನಾಥ. 

“ನೀವಿಬ್ಬರೂ ಇಲ್ಲಿಗೆ ಬಂದುದು ನನಗೆಷ್ಟೋ 
ಆನಂದವಾಗಿದೆ. ನೀವಿಬ್ಬರೂ ಈ ರಾತ್ರಿಯಲ್ಲಿ 
ಇಲ್ಲಿಯೇ ಇದ್ದು ಬೆಳಗಾದ ಕೂಡಲೇ ಹೊದಡಿರಿ'' 
ಎಂದನು. 

ಆ ರಾತ್ರಿ ವಿದ್ರಿಸುವುದಕ್ಕ ಮೊದಲು, ಅವ 
ರಿಬ್ಬರೂ, ಆ ಮುನಿಯನ್ನು ಬಿಟ್ಟು ಮಹೇಂದ್ರ 
ನಾಥನು ಹೊರಟು ಹೋದ ಮೇಲೆ ನಡೆದ 
ಸಮಾಚಾರಗಳನ್ನೆಲ್ಲಾ ಮು ಮುನಿಯೊಂದಿಗೆ ಹೇಳಿದರು. 
ಯುಮಾಣಿಯೂ ತನ್ನ ಅನುಭವವನ್ನು ಸೆವಿಸಿದಳು. 
ಮುನಿ ಅವುಗಳನ್ನು ಮುಗುಳ್ಪಗುತ್ತಾ ಕೇಳಿದನು. 

ಬೆಳಗಾದ ಮೇಲೆ ಮುನಿ ಮಹೇಂದ್ರನಾಥ 


ಸಾಗು ನ ಎ ಹಾನ್‌ 


ಈ 


ಬ್ಯಾ yy ve As cS SNE dh ತ್‌್‌ ಆ ಇರ ದ ಐ AM ಎರ! eT TU ಈಸ್‌ ಭ್‌ ಇತ್ತ. ಅ. ಇಡ”, ೧೪ ಕಾ 4ನ ಜ್‌ ಬೌಡಿ ಬ್ರಾ ಹ ಈ 4 ee 


ನನ್ನೂ, ಯುಮಾಣಿಯ 
“ನಿಮ್ಮೊಂದಿಗೆ ನಾನೂ ರಾಜದಾನಿ ನಗರಕ್ಕೆ | 
ಬರುತ್ತೇನೆ. ಅದು ನಿಮಗೆ ಸ್ವಲ್ಪ ರಕ್ಷ ಡಯಾ ಗಯೂ 


ನ್ಫೂ ಹತ್ತಿರ ಕರೆದು, 
4 ಜನೆ 


ಇರುತ್ತದೆ. ಇಷ್ಟು ಕಾಲದ ಮೇಲೆ ನನ ನನ್ನ ಕರ್ತವ್ಯವನ್ನು 
ನೆರವೇರಿಸಲಿಕ್ಕೆ ಬಂದಿರುವ ಈ ಸದವಕಾಶವನ್ನು 
ಈಗ ಸದ್ದಿನಿಯೋಗ ಮಾಡಿಕೊಳ್ಳುತ್ತೇನೆ? ಎಂದು 
ಹೇಳಿದನು. 

ಅದೇನು?'' ಎಂದನು ಮಹೇಂದ್ರನಾಥ. 

“ನಿಮಗೆ ಆ ವಿವರ ತಿಳಿಯಬೇಕಾದರೆ ಶೋಕ 
ತುಂಬಿದ ನನ್ನ ಕಥೆಯನ್ನು ಕೂಡಾ ತಿಳಿಸಬೇಕಾ 
ಗಿದೆ'' ಎಂದನು ಮುನಿ. 

ಮಹೇಂದ್ರನಾಥನೂ ಯುಮಾಣಿಯೂ ಕುತೂ 
ಹಲದಿಂದ “ಹೇಳಿರಿ'' ಎಂದರು. 

“ಅದೊಂದು ದೊಡ್ಡ ವಿಷಾದ ಕಥೆ. ಅದನ್ನೀಗ 
ಸಂಕ್ಸೆಪ್ತವಾಗಿ ಹೇಳುತ್ತೇನೆ'' ಎಂದು ಮುನಿ ಆ 
ಕಥೆ ಹೇಳಿದನು. 

“ಮಹಿಮಾಪುರೀ ರಾಜ್ಯದ ವಿಷಯ ನೀವು 
ಕೇಳಿದ್ದೀರಷ್ಟ? ಯುವರಾಜ ವೀರೇಂದ್ರನಾಥನು 
ಯುವಕನಾಗಿದ್ದಾಗ, ಅವನ ತಂದೆ ಬೇಟೆಯಾಡಲು 
ಹೋಗಿ ಪ್ರಮಾದವಶಾತ್ತಾಗಿ ಪ್ರಾಣ ಕಳೆದು 
ಕೂ೦ಡನು. ಇಪ್ಪತ್ತೊಂದನೇ ವರ್ಷ ಪ್ರಾಯದಲ್ಲಿ 
ವೀರೇಂದ್ರನಾಥನಿಗೆ ರಾಜ್ಯಾಭಿಷೇಕವಾಯಿತು. 
ಸೋದರಿಯಾದ ಐಶ್ಚರ್ಯಳನ್ನು ಅವನ ರಕ್ಷಣೆಗೆ 
ಒಪ್ಪಿಸಿ, ಅವನ ತಾಯಿ ಕೂಡಾ ಕಣ್ಣು ಮುಚ್ಚಿದಳು. 
ಧರ್ಮನಿರತನೂ, ಭಕ್ತಿತತ ಶ್ರರನೂ ಆದ ವೀರೇಂದ್ರ 
ನಾಥನು ಪ ಪ್ರಚಾರಂಜಕನಾಗಿ ಮಪಾಲನೆ ಸಾಗಿಸಿ 
ಕೊಂ ಡಿದ್ದನು. ಸಹೋದರಿ ಐಶ್ಚರ್ಯಳನ್ನು ಹೊರಗಿನ 
ರಾಜ್ಯದ ಯುವರಾಜನಾದ ಸುರೇಂದ್ರನಿಗೆ ಕೂಟ್ಬು 
ಮದುವ ಮಾಡಿದನು. ಅವರಿಗೆ ಒಬ್ಬ ಗ೦ಡು 
ಮಗು ಹುಟ್ಟದ. ವೀರೇಂದ್ರನಾಥನು ಯಾವಾಗಲೂ 


ಚಂದಮಾಮ 


6 ಚಾ ಫಾ ಕೂಟ ಕ್ಸ ವ ಗಡ we ಸರಾ 


ತೀರ್ಥಯಾತ್ರೆ ಹೋಗುವುದು ವಾಡಿಕೆಯಾಗಿತ್ತು. ` `ಎಶ್ಚರ್ಯಳನ್ನೂ ಕರೆದುಕೊಂಡು ಎಲ್ಲೆಲ್ಲೋ ತಿರುಗಿ 
೬ C7 


`ಸುರಐದ್ರನಾಥನೂ ಅವನ ತಮ್ಮ ಜಿಠೇಂದ್ರನಾಥನೂ 
ರಾಜ್ಯದಲ್ಲಿರುತ್ತಿದರು. ಒಂದು ಸಾರಿ ವೀರೇಂದ್ರ 
ನಾಥನು ತೀರ್ಥಯಾತ್ರೆಗೆ ಹೋಗುವ ಸಂಗತಿ 
ಗೊತ್ತಾಗಿ, ಇದೇ ಸುಯಾದ ಸಮಯವೆಂದು 
ಕೊ೦ಡು ಪಾಟಲೀಪುರದ ರಾಜ ಮಹಿಮಾಪುರದ 
ಮೇಲೆ ದಂಡೆತ್ತಿ ಬಂದನು. ಯುದ್ಧದಲ್ಲಿ ಸುರೇಂದ್ರ 


ಕೂನೆಗೆ ವೀರಗಿರ ರಾಜ್ಯವನ್ನು ಸೇರಿಕೊಂಡನು. 


ಅಲ್ಲ ಸ್ಪಲ್ಪಕಾಲ ಚಡಪಡಿಕೆಯಲ್ಲೇ ಕಳೆಯಿತು. 


ಜಿಶಐದ್ರನಾಥನು ಒಬ್ಬಳು ಯುವತಿಯನ್ನು 
ಮದುವೆಯಾದನು. ಆದರೆ ಅವಳು ಕೂಡಾ 
ಸತ್ತಳು. ಜೀವಿತದ ಮೇಲೆ ವಿರಕ್ತಿ ಹುಟ್ಟಿ, 
ಜಿಶೇಂದ್ರನಾಥನು ಮನೆಬಿಟ್ಟು, ದೇಶಾಟನೆಗೆ 


ನಾಥನು ಸತ್ತನು. ಸುರೇಂದ್ರನಾಥನ ಹೆಂಡತಿ 
ಎಶ್ಚರ್ಯಳನ್ನೂ, ತಮ್ಮನಾದ ಜಿತೇ೦ದ್ರನಾಥನನ್ನೂ 
ಶತ್ರುಗಳು ರಾಜ್ಯದಿಂದ ಓಡಿಸಿಬಿಟ್ಟರು. ತೀರ್ಥ 
ಯಾತ್ರಯಿಂದ ತಿರುಗಿ ಬಂದ ವಿಪೇಂದ್ರನಾಥನನ್ನು 
ಹಿಡಿದು ಬಂಧಿಸಿದರು. ತನ್ನ ಸಹೋದರಿ ದೂರ 
ವಾಗಿ ಹೋದುದರಿಂದ ರಾಜನು ಕಾರಾಗೃಹದಲ್ಲೇ 
ಚಿಂತಯಿಂದ ನರಳಿ ನರಳಿ ಕಡೆಗೊಂದು ದಿನ 
ಸಾವನ್ನಪ್ಪಿದನು. 

ಜಿತೇ೦ದ್ರನಾಥನು ಅಣ್ಣನ ಮಗನನ್ನೂ, 


ಹೊರಟು, ಕಡೆಗೆ ಒಂದು ಅರಣ್ಯದಲ್ಲಿ ಕುಟೀರ 
ನಿರ್ಮಿಸಿಕೊಂಡು ಕಾಲಕ್ಷೇಪ ಮಾಡುತ್ತಿದ್ದನು. 
ಅನಾಥಳಾಗಿ ಬಿಟ್ಟಂತಹ ಅತ್ತಿಗೆಯನ್ನೂ, ಮಹಿಮಾ 
ಪುರಿ ಸಿಂಹಾಸನಕ್ಕೆ ವಾರಸನಾದ ಅವಳ ಕುಮಾರ 
ನನ್ನೂ ನೋಡಲಿಕ್ಕೆ ಕೂಡಾ ಹೋಗಲಿಲ್ಲ'' ಎಂದು 
ಹೇಳುವಾಗ. ಮುನಿಯ ಕಂಗಳ ತುಂಬಾ ನೀರು 
ತುಂಬಿ ಕೆಳ ಜಾರಿ ಮುತ್ತಿನ ಬಿಂದುಗಳ ಹಾಗೆ 
- ನೆಲಕ್ಕೆ ಬಿದ್ದು ಹೊಳೆದುವು. 
“ಅವಳ. ಕುಮಾರನ ಹೆಸರೇನೆಂದು ನೀವು 


RN 

ನು), ನ 

DEE NE 
ಕ್‌ - a ರಾ 


Re Ni ರ್‌ ರಾ ರಾಹು 
Wes ಎಇ) ಇರಾ RE 
್ರ್ರಾ 


ಆತ್ರ vp A AO 
NSS CTE CR 
HAG WENT ar ಸ (Sy 
4 ತಾ ಆರ್ಟ್‌ ಜ| Ne ಅರಾ ಸಾ ವಾ ಕ್‌ ಕ್ಯ ಬ ಸ 1 ಕ ಸ 


ಇ 


ಹ್‌ ತ್ಸ ಧ್ನ 
“ಜಬ ಸು 
ಸಿ 


Scanned by CamScanner 


ಹೇಳಲೇ ಇಲ್ಲ'' ಎಂದು ಕೇಳಿದಳು ಯುವರಾಣಿ ತಡೆದು, “ನೀವೀಗ ಒಳಗೆ ಹೋಗಿ ಆಶ್ರಮವಾಸಿ 


| ವಿದ್ಯಾಪತಿ. ಅವಳ ಕಂಠಸ್ಥರದಲ್ಲಿ ಕುತೂಹಲ ಗಳ ದುಸ್ತು ದರಿಸಿಕೊಳ್ಳಿರಿ. ಒಳಗೆ ಅದಕ್ಕೆ ಕೋಡೆ" 


ತುಂಬಿ ತುಳುಕುತ್ತಿತ್ತು. ಗಳಿವೆ. ನಾನೂ ನಿಮ್ಯೊಂದಿಗಿರುವುದರಿಂದ, ನಿಮ್ಮನ್ನು : 
“ಇಲ್ಲಿಯೇ ಇರುವನಲ್ಲಾ. ಈ ಮಹೇಂದ್ರ ಯಾರೂ ಗುರುತು ಹಿಡಿಯಲಾರರು. ನಿಮ್ಮನ್ನು 
ನಾಥನೇ”” ಎಂದನು ಮುನಿ ಆಪ್ಯಾಯತೆಯಿಂದ. ನನ್ನ ಶಿಷ್ಯರೆಂದೇ ತಿಳಿದುಕೊಳ್ಳುತ್ತಾರೆ. ಈಗಲೇ 
ಮಹೇಂದ್ರನಾಥನು ಮುನಿ ತನ್ನ ಚಿಕ್ಕತಂದೆ ಹೊರಟರೆ ಸೂರ್ಯಾಸ್ತವಾಗುವುದರೊಳಗೆ ರಾಜ 
ಜಿಶೇಂದ್ರನಾಥನೆಂದು ತಿಳಿದು “ಹಾಗಾದರೆ ನೀವು ಧಾನೀ ನಗರವನ್ನು ಸೇರಿ ಬಿಡುತ್ತೇವೆ'' ಎಂದನು. 
ನನ್ನ ಚೆಕ್ಕಪ್ಪನಲ್ಲವೇ? ನಾನು ಕನಸಿನಲ್ಲೂ ಊಹಿ «ನನಗೆ ಈಗಲೇ ರಾಜಧಾನೀ ನಗರವನ್ನು 
ಲಿಲ್ಲ ಎಂದು ಅವನನ್ನು ) ಅಪ್ಯಾಯತೆಯಿಂದ ಸೇರಿಕೊಂಡ ಹಾಗೆ ಸಂತೋಷವಾಗಿದೆ. ರಕ್ಕೆ 
ಆಲಿ೦ಗಿಸಿಕೊ೦ಡನು. ಬಂದು ಆಕಾಶದಲ್ಲಿ ಹಾರುತ್ತಿರುವೆನೇನೋ ಎಂದು 
“ನಾನು ರಾಜಧಾನಿಗೆ ಬಂದು ಮಹಾರಾಜ ಅನ್ನಿಸುತ್ತದೆ. ನಿಮ್ಮ ಉಪಕಾರ ಮರೆಯಲು 
ರೊಂದಿಗೆ ಎರಡು ಕರ್ತವ್ಯಗಳನ್ನು ನರವೇರಿಸ ಸಾಧ್ಯವಿಲ್ಲ ಮಹಾತ್ಮಾ?' ಎಂದು ಹೇಳಿ, ಯುವ 
ಬೇಕಾಗಿದೆ. ಮಹೇ೦ದ್ರನಾಥನು ಯಾರೆಂಬುದನ್ನು ರಾಣಿ ಕುಬೀರದೊಳಗೆ ಭು ಆಭರಣ ಅಲಂಕಾರ 
ತಿಳಿಸಬೇಕು; ಮಹೇಂದ್ರನಾಥನ ತಾಯಿಗೆ ಏನೂ ಗಳನ್ನು ಕ್ಷಣ ಮಾತ್ರದಲ್ಲಿ ತಗೆದು ಹಾಕಿ, ಮುನಿ 
ಹೇಳದೆ ಮನೆ ಬಿಟ್ಟು ಓಡಿ ಬಂದುದಕ್ಕೆ, ಅವಳ ಕುಮಾರಿಯಾಗಿ ವೇಷ ಮಾರ್ಪಾಡು ಮಾಡಿಕೊಂಡು 
ಹತ್ತಿರ ಕ್ಷಮೆ ಕೇಳಿಕೊಳ್ಳಬೇಕು. ಆಮೇಲೆ ನಾನು ಹೊರಗೆ ಬಂದಳು. ಈಗ ಅವಳನ್ನು ಯಾರೂ 

ಇಲ್ಲಿಗೆ ಬಂದು ಕುಟೀರವಿರುವ ಪ್ರಶಾಂತ ವಾತಾ ಗುರುತು ಹಿಡಿಯುವಂತಿರಲಿಲ್ಲ. ಆ 
ವರಣದಲ್ಲಿ ಜೀವಿತಶೇಷ ಕಾಲವನ್ನು ಕಳೆಯಬೇಕು ಮಹೇಂದ್ರನಾಥನೂ ಮುನಿಕುಮಾರನಂತೆ 


ಎ೦ದು ನಿಶ್ಚಯಿಸಿದ್ದೇನೆ'' bo ಮುನಿ. ಹಕ್ಕು 
ಮಹೇಂದ್ರ ನಾಥನೂ, ವಿದ್ಯಾವತಿಯೂ ಏನೋ ಮೂಮರೂ ವೀರಗರಿ ರಾಜ್ಯದ ಕಡೆಗೆ ಹೊರಟರು. 
ಹೇಳಲಿದ್ದರೊ ಮುನಿ ಕೈ ಸನ್ನೆಯಿಂದ ಅವರನ್ನು -(ಮುಂದಿನ ಸಂಚಿಕೆಯಲ್ಲಿ ಮುಕಾಯ) 


Scanned by CamScanner 


$ 
RE 


~ಾ | 
ಮನ; ಜಲು 
KX ಷು | ಧಾ 
ಛಿ 


ಸ್ರ AN pA ABIES. 
7 #1 
12 1 


KW 4 


[ಮಾಯಾಭವನದಿಂದ ತಪ್ಪಿಸಿಕೊಂಡ ಯುವರಾಣಿ ವಿದ್ಯಾವತಿ, ಮಹೇಂದ್ರನಾಥರು ಸಾಯಂಕಾಲದ 
ವೇಳೆಗೆ ಬೆಟ್ಟದ ತಪ್ಪಲಿನಲ್ಲಿದ್ದ ಮುನಿಯ ಪರ್ಣಶಾಲೆಯನ್ನು ತಲುಪಿದರು. ಅವರನ್ನು ನೋಡಿ 
ಸಂತೋಷಗೊಂಡ ಮುನಿಯು ತನ್ನ ವೃತ್ತಾಂತವನ್ನು _ತಿಳಿಸಿದನು. ಮುನಿಯು ತನ್ನ ಚಿಕ್ಕಪ್ಪ 
ಜಿತೇಂದ್ರನಾಥನೇ ಎಂಬುದನ್ನು ಮಹೇಂದ್ರನಾಥನು ಗ್ರಹಿಸಿದನು. ಮೂವರೂ ಕೂಡಿ ವೀರಗಿರಿ ರಾಜ್ಯಕ್ಕೆ 


ಹೊರಟರು. ನಂತರ] 


ಯುವರಾಣಿಯು ಕಾಣದೇ ಹೋಗಿ ಎರಡು ರಾಜನಾದ ವೀರಸೇನನು “ಜಗತ್ಸತಿ, ಇತರ 
ವಾರಗಳು ಕಳೆದು ಹೋಗಿದ್ದವು. ಇನ್ನೂ ಆಕಯ ಜ್ಯೋತಿಷರೂಂದಿಗೆ ಚರ್ಚಿಸಿದ ವಿಷಯಗಳೇ 
ಜಾಡೇ ತಿಳಿಯಬಾರದ್ದರಿಂದ ರಾಜನು ಆಗಿನ ನಾದರೂ ತಿಳಿಯಿತೇ. ಆಚಾರ್ಯರೆ?'' ಎಂದು 
ಗ್ರಹಸ್ತಿತಿ ಹೇಗಿದೆಯೋ ತಿಳಿದುಕೊಳ್ಳಲು ವಾಚ ಕೇಳಿದನು. 

ಸ್ಪತಾಚಾರ್ಯರನ್ನು ಕರಯಿಸಿದನು. ವಾಚಸ್ಪತಾ “ಈ ದಿನದ ವರೆಗ ಯಾವ ವಿಷಯವೂ 
ಚಾರ್ಯರು ಬಂದು, ರಾಜದಂಪತಿಗಳಿಗೆ ನಮ ತಿಳಿಯಲಿಲ್ಲ. ಆದರ ನಾನು ನನ್ನ ಶಿಷ್ಯ ಮಂಜು 
ಧರಿಸಿದರು. ಆಗ ಅಲ್ಲೇ ಇದ್ದ ಸೇನಾಧಿಪತಿ ನಾಥನನ್ನು ವಿವರಗಳನ್ನು ತಿಳಿದು ಬರಲು ಕ: 
ಉಗ್ರಸೇನನು, "ಜಗತ್ಪ್ರತಾಚಾರ್ಯರ ವಿಷ 
ವೇನಾದರೂ ತಿಳಿಯತೇ?'' ಎಂದು ಕೇಳಿದನು. 


ರ ಪ್ರೋಡಾಡ್ರಾತತ್ಸಾ ಪಪ ಬಾಪಾಪಾವಾನ ಪಾ ಸಮಾ ತಾ 


“ಚಂದಮಾಮ' 


ಕ ಜು SE LL ಟ್‌ 
Scanned by ೮೩೧7೮೦೩೧೧7೦! 


ಜ್‌ 


Scanned 


) 


ಹೇಳಿ 


ಬಂದು, ಸೇನಾಧಿಪತಿಗೆ ನಮಸ್ಕರಿಸಿ “ಪ್ರಭೂ! 
ರಾಜಪ್ರಾಸಾದದ ಮುಂದ ಒಂದು ಪಲ್ಪತಿ ನಿಂತಿದೆ 
ಪಲಕಿಯೊಂದಿಗೆ ಮೂವರು ಕುದುರೆಗಳ ಮೇಲೆ 


ಯ 
೧ 


ಬಂದಿದ್ದಾರೆ. ಅವರಲ್ಲಿ ಒಬ್ಬನು ರಾಜನ ದರ್ಶನಕ್ಕ 
೦ ಇ 
ಅನುಮತಿ ಕೊಡಬೇಕೆಂದು ಕೋರುತ್ತಿದ್ದಾನ!'' 
ಎಂದು ಹೇಳಿದನು. 
“ಅವನು ತನ್ನ ಹೆಸರೇನೆಂಬುದನ್ನು ಹೇಳಿ 
ದನಾ?'' ಎಂದು ಕೇಳಿದನು ಸೇನಾಧಿಪತಿ. 
“ಇಲ್ಲ ಪ್ರಭೂ! ನೋಡಲು ಯಾವುದೋ 
ರಾಜವಂಶಕ್ಕೆ ಸೇರಿದ ವ್ಯಕ್ತಿಯಂತಿದ್ದಾನೆ'' ಎಂದು 


ಪಿ 
ಹೇಳಿದನು ಆ ಭಬಿ. 


“ಇಲ್ಲ ಪ್ರಭೂ! ತೆರೆ ಅಡ್ಡವಾಗಿದೆ'' ಭಟನೆಂದನು. 


“ಸ್ರ, ಹೊರಡು, ನಾನು ಈಗಲೇ ಬರುತ್ತೇನೆ'' 


ಕೂಡಲೇ ರಾಣಿ ವಚ್ರೇ ಸರೀ ದೇವಿ, “ಪ್ರಭೂ! 
ಪಲ್ಲತಿಯಲ್ಲಿ ನಮ್ಮ ಮಗಳು ಇದ್ದಾಳೇನೋ! 
ಯಾವ ರಾಜಕುಮಾರನೋ ಅವಳನು ಕಾಪಾಡಿ 
ತಂದಿರಬಹುದು. ಬನ್ನಿ ಸೋಗಿ ನೋಡೋಣ'' 


ಡೆ] ಐ ಣಿ 
ಇರುತ್ತಾಳೆ? ರಾಜಭವನವು ಆಕೆಗೆ ಹೊಸದೇನೂ 
ಅಲ್ಲವಲ್ಲಾ? ಈ ವೇಳೆಗೆ ಒಳಗೆ ಬಂದಿರು 


ಅಿದ್ದಳಲ್ಲವೇ?”” ಎನ್ನುತ್ತಾ, ರಾಜನು ಆಸನವನ್ನು 


ಕ 
Ecce cE ENS 
ಹಾರಾಡಿ ತಾ 


by CamScanner 


ಚಂದಮಾಮ 


ಇಕಿ ಕಾಸ್‌ ತ 
4 


ಹ 022 ೧) ಇಂ ಇ ೧ ಜಣ ಈ 


ತ ನ ಉಟ 


ಹ. 
ಭಾ ಇಸ ಧಾನ ಇ ಎಪಚಾ ಎಟಿ ಜಾ ಜಾಣಾ ಣಿ 


ಬಿಟ್ಟಿ, ಮೂಮೂ ಸೇನಾದಿಪತಿಯೊಂದಿಗೆ ಭವನದ 
ಹೊರಭಾಗಕ್ಕೆ ಹೂರಟರು. 

ಅವರು ಭವನದ ಹೆಬ್ಬಾಗಿಲನ್ನು ಸೇರುವ 
ವೇಳೆಗೆ ಪಲ್ಲಕೆಯನ್ನು ಇಳಿಸಲಾಗಿತ್ತು. ಕುದುರೆಗಳ 
ಮೇಲೆ ಬಂದ ಮೂವರಲ್ಲಿ ಒಬ್ಬ ವ್ಯಕ್ತಿ ಕುದುರೆ 
ಯಿಂದ ಇಳಿದು ಒಳಗೆ ಬರುತ್ತಾ ರಾಜನಿಗೆ ಬತ್ತಿ 
ಪೂರ್ವಕವಾಗಿ ನಮಸ್ಕರಿಸಿದನು. 

ರಾಜನು “ನೀನ್ನು.'' ಎಂದು ಏನೋ ಹೇಳಲು 
ಹೊರಟಾಗ ಅವನು ಅಡ್ಡ ಬಂದು “ಹಿಮಗಿರಿ 
ರಾಜ್ಯವನ್ನು ಪಾಲಿಸಿದ ತ್ರಿಲೋಕಪತಿಯ ಮೊಮ್ಮಗ'' 
ಎಂದನು. 


"ಹಿಮಗಿರಿ ರಾಜ ಉಮಾಪತಿಯಲ್ಲವೇ?'' 


ಎಂದನು ಮಹಾರಾಜ ಅವನ ಕಡೆಗೆ ಅನುಮಾನ 
ದಿ೦ದ ನೋಡುತ್ತಾ. ” 
ನಿಜವೇ ಮಹಾರಾಜ. ಅವನು ಶ್ರಿಲೋಕ 


ಪತಿಯನ್ನು ಸಿಂಹಾಸನದಿಂದ ಉರುಳಿಸಿ ಅದನ್ನು 


ತಾನು ಆಕ್ರಮಿಸಿಕೊಡಿದ್ದಾನೆ. ನಾನು ಶ್ರಿಲೋಕಪತಿಯ 
ತಮ್ಮನಾದ ಕೈಲಾಸಪತಿಯ ಮೊಮ್ಮಗ. ಉಮಾಪತಿ 
ಉಮಗಿರಿಯ ಸಿಂಹಾಸನವನ್ನು ಆಕ್ರಮಿಸಿದ ನಂತದ, 
ನಮ್ಮ ತಾತ ಕೈಲಾಸಪತಿ, ತಂದೆ ಗಜಪತಿ ಮತ್ತು 
ನಾನು ರಾಜ್ಯವನ್ನು ಬಿಟ್ಟು ಬರಬೇಕಾದ ಪರಿಸ್ತಿತಿ 
ಏರ್ಪಟ್ಟಿತು. ನನ್ನ ಹಸರು ಜಗತ್ಸತಿ'' ಎಂದು 
ವಿವಿಸಿದನು ಆ ವ್ಯಕ್ತೆ. 

ಜಗತ್ಛತಿ ಎಂಬ ಹೆಸರನ್ನು ಕೇಳಿದೊಡನೇ 
ರಾಜನೂ, ವಾಚಸ್ರತಾಚಾರ್ಯರೂ ಆಶ್ಚರ್ಯದಿಂದ 
ಒಂದು ಕ್ಷಣ ಒಬ್ಬರ ಮುಖರ್ವ ಇಬ್ಬರು ನೋಡಿ 
ಇ೧ಡರು. ಅವರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು 
ಗುಳಿದಾಡಿದವು. 

ಉಗ್ರಸೇನನ ಬಲಗ್ಗೆ ಅವನ ನಡುವಿನಲ್ಲಿ 
ನೇತಾಡುತ್ತಿದ್ದ ಕತ್ತಿಯ ಒರೆಯ ಮೇಲೆ ಸೆಐ 


— 


eh 


ಮಾ 


ಚಂದಮಾಮ 


Scanned by CamScanner 


ನಾಮಾನಿ ಸಾದಾ ನ ರಾ ಸಾ ಮಾ ದ್‌ 2. ಗತೌ ಎಂತಾ ಇಡಾ..." 


TE 42 CART TART ರಾಜಾ NATE PNT AEE ರಾಗ TY ITO TT ಸಾಗ ಟ್ರ ಗ ಊತ 
N ” 6 Vows ಹ ಪ ಡೆ 
¥ ಚ 1 


ಅದರ ಹಿಡಿಯನ್ನು ಭದ್ರವಾಗಿ ಹಿಡಿದುಕೊಂಡಿತು. 

ನಾನು ನಿಮಗೊಂದು ಶುಭ ವಾರ್ತೆಯನ್ನು 
ತಂದಿದ್ದೇನೆ ಪ್ರಭೂ! ನಿಮ್ಮ ಕುಮಾರಿ ವಿದ್ಯಾವತಿ 
ಯನ್ನು ರಕ್ಚಿಸಿ ಕರೆ ತಂದಿದ್ದೇನೆ. ಆಕೆ ಪಲ್ಲ 


ಯಲ್ಲಿದ್ದಾಳ'' ಎಂದನು ಒಗತ್ತತಿ ಪಲ್ಲಕಿಯ 
ಕಡಗೆ ಕೈ ತೊದಿಸುತ್ತಾ. 

"ನನ್ನ ಮುದ್ದು ಮಗಳು ವಿದ್ಯಾವತಿ ಪಲ್ಲ 
ಯಲ್ಲಿದ್ದಾಳಯೇ!”' ಎನ್ನುತ್ತಾ ರಾಣಿ ಆ ದಿಕ್ಕಿನಲ್ಲಿ 
ಹಚ್ಚ ಹಾಕಿದಳು. | 

ಮಹಾರಾಜನು ಆಕೆಯನ್ನು ನೋಟದಿಂದಲೇ 
ತಡಯುತ್ತಾ, “ಪಲ್ಲ ಕಯಲ್ಲಿರುವುದು ವಿದ್ಯಾವತಿ 
ಯಾದ ಪಕ್ಸದಲ್ಲಿ ಆಕ ಏಕೆ ಇನ್ನೂ ಇಳಿದು 
ಬರುತ್ತಿಲ್ಲ? ಅರಮನೆ ಆಕೆಗೆ ಹೊಸದೇನೂ ಅಲ್ಲ 
ತಾನೇ? ಆಕೆ ಆರೋಗ್ಯವಾಗಿದ್ದಾಳೆ ತಾನೇ??? 
ಬ೦ದು ಜಗತ್ಪತಿಯನ್ನು ಕೇಳಿದನು. 


KN—F-3 ೧ರ್ಗ 


ಗವ ಗಹ ರಾ ಪಾಪಡ್‌ ಮೋ ಹಬಾ... ಪಾ. ರಾದಾ ನಾ... ಎರಾ... ಘಾತ ರ. ಹಾಡ್ತಾ. ಮಾಚ್‌. ಸ. 4 


"ಕ್ತ ಸುರಕ್ಸಿತವಾಗಿಯೇ ಇದ್ದಾಳೆ ಪ್ರಭೂ! 
ಆಕೆಯನ್ನು ಈಗಲೇ ಹೊರಬರುವಂತೆ ಹೇಳುತ್ತೇನೆ” 
ಐ೦ದನ್ನುತ್ತಾ ಜಗತ್ಪತಿ ಪಲ್ಲ ತಿಯನ್ನು ಸಮೀಪಿಸಿ 
ತರಯನ್ನು ಪಕ್ಕಕ್ಕೆ ಸರಿಸಿ, , ಯುವರಾಣಿ, 
ನಿನ್ನ ತಂ ರಾಡು ನಿನಗಾಗಿ ಕಾತುರದಿಂದ 
ಕಾದಿದ್ದಾರ'' ಐಂದನು. 

ಯಲ್ಲಿ ಕುಳಿತಿದ್ದ ಮಾಲಿನಿ ತನ್ನನ್ನು 
ಯಾರೋ ಯುಮಾಣಿ ಎಂದು ಸಂಬೆ ಬೋಧಿಸಿದ್ದನ್ನು 

೪ ತಬ್ಬಿಬ್ಬಾದಳು. "ಯುವರಾಣಿ ಬೇಗ ಹೊರಗೆ 
ಬೌ! ನನ್ನನ್ನು ನೋಡಲು ನಿನ್ಸ ತಂದತಾಯಿಗಳು 
ಕಾತುರರಾಗಿದ್ದಾರೆ!” ಎ೦ದು ಎಚಸಿ, ಜಗತ್ಸತಿ 


ಪತಿಗಳು ಇದ್ದ ಜಾಗಕ್ಕೆ ಹೊರಟನು. 


5 


ಧ್‌ 
೬ 


iW 


® 


೨೦ 


Scanned by Camscanner 


ಡಾ ೂ ಧೆ ಜಹಾಜಚ ಚಚ7 ೫೯೫ ಜಾ 4೬44.41 


ಮಗಳಂತಯೇ ಇದ್ದ ಆ ಯುವ ಶಿಯ ನೋಟದಲ್ಲಿ 
ಅ೦ತಹ ಅಂಜಿಕ ಏಕೆ ಬಂದಿತೋ ರಾಜದಂಪತಿ ಗಳಿಗೆ 
ಅರ್ಥವಾಗಲಿಲ್ಲ. 

ಸೇನಾಧಿಪತಿ ಒಂದೇ ನಗತದಲ್ಲಿ ಮುಂದಕ್ಕೆ 
ನುಗ್ಗಿ, led ಶೃತಿಯ ಕ್ಷಯನ್ನು ಹಿಡಿದುಕೊ ಜಿ 
"ದ್ರು ಯುವಾ ಗುರಾಣಿ ವಿದ್ಯಾವತಿಯಲ್ಲ, 
ನೀನು ತಪ್ಪು ತಿಳಿದಂತಿದೆ'' ಎಂದನು ಅಧಿಕಾರವನ್ನು 
ಸೂಚಿಸುವ ಕಂಠಸ್ಟರದಿಂದ. 

“ಆಕೆ ಯುವರಾಣಿ ವಿದ್ಯಾವತಿ. ಅದರಲ್ಲಿ 
ಏನೂ ಸಂದೇಹವಿಲ್ಲ!” ಎಂದನು ಜಗತ್ಪತಿ. 

“ಅದು ನಿನಗ ಅಷ್ಟು ಖಚಿತವಾಗಿ ಹೇಗ 
ಗೊತ್ತು? ಯುವರಾಣಿಯನ್ನು ಇದಕ್ಕೆ ಮುಂಚೆ 
ಎಂದಾದರೂ ನೊ ಡಿಧೀಯಾ?”' ಯು ಕೇಳಿದನು 
ಸೇನಾಧಿಪತಿ. 

ಆ ಪ್ರಶ್ನಗ ನೇರವಾಗಿ ಉತ್ತರ ಕೊಡದೆ, 
“ನಾನು ಆಕಯನ್ನು ದುಷ್ಟರ ಹಿಡಿತದಿಂದ ರಕಿಸಿ 
ನನ್ನ ಭವನಕ್ಕೆ ಕರೆದೊಯ್ದು ಆಕೆಗಿದ್ದ ನೀಚಗ್ರಹ 
ಗಳ. ದುಷ್ಟ ಪ್ರಭಾವವು ನೀಗುವವರೆಗೂ ಆಕಗೆ 
ಯಾವ ತೂಂದರೆಯೂ ಇಲ್ಲದಂತೆ ಕಾಪಾಡಿ, 
ಈಗ ಇಲ್ಲಿಗೆ ಕರೆದು ತಂದಿದ್ದೇನೆ? ಎಂದು 
ಹೇಳಿದನು. ಜಗತ್ಸತಿ 

ಎಯುವಮಾಡೆಯ ಮೇಲೆ ದು ಗ್ರಹಗಳ 
ಪ್ರಭಾವ ಬಿದ್ದಿರುವುದೆಂಬುದು ಗ ಹೇಗೆ 
ತಿಳಿಯಿತು?'' ಏನ್ನುತ್ತಾ ವಾಚಸ್ಸತ್ಯಾಚಾರ್ಯರು 
ಮುಂದ ಬಂದು ಜಗತ್ಛತಿಯ ಮತ್ತೊಂದು ಕೈಯನ್ನು 
ಹಿಡಿದುಕೊಂ 

“ಆ ವಿಷಯವನ್ನು ನನಗೆ ಜ್ಯೋ ತಿಷ್ಠ ಪಂ 
ಹೇಳಿದರು'' ಆಂ ಜಗತ್ಛ ತ್ರ 

"ನೀನು ಇಷ್ಟು ದಿನಗಳು ಕಾರು ದದಕ್ಕೆ 
ಇದೇ ಕಾರಣವೇ? ಏಶ್ವಾಸಘಾತಕನೇ, ಯಾನ 


ಬ್ರ 


ಜಿ 
ದುಷ್ಟ 
ನಿನ 


ಪಂಡಿತರು 


ಚಂದಮಾಮ 


_——_— NN A” ನರ ನ ಲ 


Scanned by 6೩೧15೦೦೩೧೧೦! 


Py a 


ರಾಣಿಯ ಗ ಗ್ರಹಸ್ತಿತಿಯನ್ನು ಶಿಳಿದುಕೊ೦ಂಡು ನೀನೇ 


ಆಕೆಯನ್ನು. ಅಪ ಪಹರಿಸಿಕೊ ೦ಡು ಹೋಗಿ, ಬಲ್ಲೋ 


ಬಚ್ಚೆಕ್ಟಿದ್ದೀಯೆ! ಆಕೆಯನ್ನು ತಂದು ರಾಜನಿಗೆ 
ಒಬ್ಬಿ ಸಲು ಒಳ್ಳೆಯ ಮುಹೂರ್ತಕ್ಕಾ ಗಿಜೊ ಖ್ಯೋತಿಷ್ಯ 
ಹರಟ ದಿಗೆ ನೀನು ಚರ್ಚೆಯನ್ನು ನಡಸಿದೆ 


' ಐಂದಂತಾಯ್ತು! ಜಗತ್ಪತೀ ನಿನ್ನ ನೀಚ ಕೃತ್ಯಕ್ಕೆ 


ನನಗೆ ತಲೆ ಬಾಗಿಸುವಂತಾಗುತ್ತಿದೆ'* ಎನ್ನುತ್ತಾ 
ವಾಚಸ್ರತಾಚಾರ್ಯರು ಅವನ ಕೈಯನ್ನು ಬಿಟ್ಟರು. 

ಕೂಡಲೇ ಜಗತ್ಪತಿ ತನ್ನ ಕಂಠಹಾರದಲ್ಲಿದ್ದ 
ತಾಯತವನ್ನು ಬಲವಾಗಿ "ಭೂದಳ ಂಡನು. 
ಒಡನೆ ಮಿಂಚ £೦ದು ಮಿಂಚಿ ಮರುಕ್ಟಣ ಲ್ಲೇ ಆ 
ಪ ಪ್ರದೇಶವನ್ನೇ ಲ್ಲಾ ದಟ್ಟವಾದ ಹಬೆ: ಆವರಿಸಿತು. 
ಇದೇ ಸಯನ ಇ೦ಡು ಜಗತ್ಪತಿ ಸೇನಾಧಿ 
ಪತಿಯ ಹಿಡಿತದಿಂದ ಎರಡನೇ” ಕೈಯನ್ನು 
ಬಿಡಿಸಿಕೊಂಡು ಭವನದ ಹೊರಗಡೆಗ ಡಿ 


ಪ್ರೌ ಮಾಗಾ: ನ್‌್‌ ದ ಫತಾ ಇ ಹಾಂ ಘಾಾ ಪ್ರಧಾನ. ಇತ... ಪ್ರಾ ಇತೋಷು ನ ಗಡಾ ಹಾ. ತಾ ಸ ಇಷ್ತು ಹಾಚಾ ಹ ಇಂತಾ. 


ಆ. 


scanned by Lamscanner 


ಕುದುರೆಯ ಮೇಲೆ ಏರಬೇಕೆಂದಿರುವಾಗ, ಅಲ್ಲಿಗೆ 
ಬಂದ ಮಹೇಂದ್ರನಾಥನು ಯಾವನೋ ಕೈಯಕ್ಲಿ 
ಹಾರವನ್ನು ಓಡಿದುಕೊ ೦ಡು ಓಡಿಹೋಗುತ್ತಿದ್ದಾ 
ನೆಂದು abi ಅವನಿಗೆ ಎದುರಾದನು, ಅವನ 
ಕೈಯನ್ನು ಹಿಡಿದೆಳೆದು, ಅವನನ್ನು ಕೆಳಕ್ಕೆ ತಳ್ಳಿ 
ಮತ್ತೂಂದು ಕೈಯಿಂದ ಅವನು ತಲೆಗೆ ಹಾಕಿ 
ೊ೦ಡಿದ್ದ 3ರೀಟಿದಂತಹ ರುಮಾಲು ಕೆಳಗೆ 
ಬೀಳುವಂತೆ ಹೊ ಇಡೆದನು. ಅದರಿಂದ ಜಗತ್ಸತಿಯ 
ಕ ಯಲ್ಲಿದ ಹಾರವು ತಾಯತದೊಂದಿಗೆ : ಮಹೇಂದ್ರ 
ನಾಥನ ಕೃಗೆ ಬಂದಿತು. 

ಅದನ್ನು ಬಿಗಿಯಾಗಿ ಹಿಡಿದು ಮಹೇಂದ್ರ 
ನಾಥನು ನಿನ್ನ ಮಂತ್ರ ತಂತ್ರಗಳು ಇನ್ನು 


ನಡೆಯಲಾರವು” ಎಂದೆನು. ಅಪ್ಪ ರಫಿ ರಾಜದಂಪತಿ ' 


ಗಳೊಂದಿಗೆ « ಅಲ್ಲಿಗೆ ಬಂದ ವಾಚಸ್ಟ ತಾಚಾರ್ಯರು. 
44 ದುರ್ಮಾರ್ಗನನ್ನು ಹಡದು ಬಂಧಿಸಿರಿ” . 
ಎ೦ದು ಆಜ್ಞಾಪಿಸಿದನು. 

ಕೂಡಲೇ ಜಗತ ತಿಯನ್ನು ಹಿಡಿದು ಕ 
ಕಾಲುಗಳನ್ನು ಕಟ್ಟಿ ಬಂಧಿಸಿದರು. ಆಗ ಸೇನಾಧಿಪತಿ 
ಮಹೇಂದ್ರ ನಾಥನನ್ನು ಗುರುತಿಸಿ. ನೀನು 
ಚು ಪ್ರ ದುರ್ಮಾರ್ಗನನ್ನು ಹಿಡಿಯಲು 
ಸಹಾಯ ಮಾಡಿದ್ದು ಟಾ ಶಾಭಾಷ್‌, 
ಯುಮಾಣಿ ಎಲ್ಲಿದ್ದಾಳೆ ಗೋ ಕಂಡು ಹಿಡಿದೆಯಾ?'' 


ಏಂದು ಕೇಳಿದನು. 


“ಇಲ್ಲೇ ಇದೇನೆ ಮಾವಾ" ಎಂದಳು 
ಯುವರಾಣಿ ವಿದಾ ಪತಿ. ಆ ಇಂಪಾದ ಕಂಠಸ್ವರವು 
ಕೇಳಿಸಿದ ಕಡೆಗೆ ತಿರುಗಿದ ಸೇನಾಧಿಪತಿ, ಮು 
ಕುಮಾರಿಯಂತಿದ್ದ ವಿದ್ಯಾ ಪತಿಯನ್ನು a 
ನಗುತ್ತಾ “ಸ್ವಾಮೀ ವಿದ್ಯಾವತಿ ದ 
ಬಂದಿದ್ದಾಳೆ'' NR 


Be ಹಾ ಹ. ಗ... 


| 
| 


ಹಾ ನಡತ ಜ್‌ ಸ ಪಚಪಚ ಸಜಾ ಐಂ 0ಎ ಚಜತನ ಚಾಚಾ ಬಟ ಘಶ ನ 05373737 vw, 


ಹೋದನು. ಅವನು ಹಬ್ಬಾ ಲನ್ನು ಸಮೀಪಿಸಿ 


ಹ ಸಾರಾ 


«ಬಂದೆಯಾ ತಾಯಿ! ಚೆನ್ನಾಗಿದ್ದೀಯೆ ತಾನೇ??' 
* ಎಂದೆನ್ನುತ್ತಾ ರಾಣಿ ಆನಂದಭಾಪಫ್ತಗಳನ್ನು ಸುರಿಸುತ್ತಾ 
ಯುಮಾಣಿಯನ್ನು ಬಿಗಿದಪ್ಪಿಕೊ೦ಡಳು. | 
“ವಿದ್ಯಾಪತಿ, ಏನೀ ವೇಷ...” ಎನ್ನುತ್ತಾ 
ರಾಜನು ಆಕೆಯ ತಲೆಯನ್ನು ಪ್ರೀತಿಯಿಂದ 
ನೇಮಸಿದನು. 
ಅದೇ ವೇಳೆಗೆ ಮಾಲಿನಿ ಬಂದು ಯುಮಾಣಿೆಗೆ 
ನಮಸ್ಕರಿಸಿದಳು. “ಪಲ್ಲ ಿಯಲ್ಲಿ ಬಂದಿದ್ದು ನೀನು 
ಎನ್ನು'' ಎಂದಳು ಯುವರಾಣಿ ನಗುಮುಖದಿಂದ. 
ನಂತರ ಮಹೇಂದ್ರನಾಥನು ರಾಜನನ್ನು 
ಸಮೀಪಿಸಿ ನಮಸ್ಕಾರ ಮಾಡಿ, “ಮಹಾಪ್ರಭೂ! 
ನಾನು ಕೈ ಹಿಡಿದ ಕೆಲಸದಲ್ಲಿ ವಿಜಯವನ್ನು 
ಸಾಧಿಸಿದ್ದೇನೆ. ಯುವರಾಣಿಯನ್ನು ಹುಡುಕಿ ತಂದು 
ತಮಗೆ ಒಪ್ಪಿಸಿದ್ದಕ್ಕೆ ನನಗೆ ಎಷ್ಟೋ ಸಂತೋಷ 
ವಾಗುತ್ತಿದೆ. ಆ ಕೆಲಸವು ಸುಲಭವಾಗುವಂತ | | 
ದಾರಿಯ ಮಧ್ಯದಲ್ಲಿ ನನ್ನ ಚಿಕ್ಕಪ್ಪನವರ ಆಶೀ ನಾಥನೂ, ಅವನ ತಾಯಿಯೂ ನಾನೂ ಮಹಿಮಾ 
ಓ ರ್ವಾದವು ಕೂಡಾ ಲಭಿಸಿತು'' ಎಂದನ್ನುತ್ತಾ ಪುರಿ ರಾಜ್ಯವನ್ನು ಬಿಟ್ಟು ಹೊರಟವು. ಕಲವು 
ಪಕ್ಕದಲ್ಲೇ ಮಂದಹಾಸ ಬೀರುತ್ತಾ ಇದ್ದ ಮುನಿ ದಿನಗಳ ನಂತರ ನಾನು ಸನ್ಯಾಸವನ್ನು ಸ್ವೀಕರಿಸಿದೆ. 


ಯನ್ನು ತೋರಿಸಿದನು. ಯುವರಾಣಿಯನ್ನು ಹುಡುಕಲು ಬಂದ ಮಹೇಂದ್ರ 
ರಾಜನು ಮುನಿಯ ಕಡೆಗೆ ಆಶ್ಚರ್ಯದಿಂದ ನಾಥನು ದೇವರ ದಯೆಯಿಂದ ನನಗೆ ಸಿಕ್ಕಿದನು. 
ೋಡಿದನು, : 1.0 ಅವನೇ ಮಹಿಮಾಪುರಿ ರಾಜ್ಯಕ್ಕೆ ವಾರಸುದಾರ 


“ಇವರು ನಮ್ಮ ಚಿಕ್ಕಪ್ಪ. ಮಹಿಮಾಪುರಿಗೆ ನೆಂದು ತಮಗೆ ತಿಳಿಯಪಡಿಸಿ ಅವನ ತಾಯಿಯ 
ಸೇರಿದ ಜಿತೇಂದ್ರನಾಥರು, ಸನ್ಯಾಸವನ್ನು ಸ್ವೀಕರಿಸಿ ಕ್ಷಮೆಯನ್ನು ಯಾಚಿಸಿ ಹೋಗಿ ಬರೋಣವೆಂದೇ 
 ದ್ದಾರೆ'' ಎಂದನು ಮಹೇಂದ್ರನಾಥ. ನಾನು ಬಂದದ್ದು?' ಎಂದನು ಮುನಿ. 
 “ದೇವಿಯಗುಡಿಗೆ ದರ್ಶನಕ್ಕಾಗಿ ಬಂದಿದ್ದಾಗ, “ಒಳ್ಳೆಯದು. ಆಕೆ ನಮ್ಮ ರಕ್ಷಣೆಯಲ್ಲಿ 
, ರಾಜ ವೀರೇಂದ್ರನಾಥನನ್ನು ನೋಡಿದೆ. ಅವನು ಸುರಶ್ಟಿತವಾಗಿದ್ದಾಳೆ. ಈಗಲೇ ಕರೆ ಕಳುಹಿಸುತ್ತೇನೆ'' 
ಶತೃಗಳ ಕೈಗೆ ಸಿಕ್ಕಿ ಮರಣ ಹೊಂದಿದನೆಂದು ಬಂದನು ಸೇನಾಧಿಪತಿ. 

, ಕೇಳಿದೆ, ತಾವು...?'' ಎಂದನು ರಾಜ. “ತಾವು ಅಪ್ಪಣೆ ಕೊಟ್ಟರೆ ನಾನೇ ಸ್ವತಃ 
- ನಮ್ಮಣ್ಣ ಸುರೇಂದ್ರನಾಥನು ಯುದ್ಧದಲ್ಲಿ ಹೋಗಿ, ನನ್ನ ತಾಯಿಗೆ ಈ ಶುಭವಾರ್ತೆಯನ್ನು 
| ಮಡಿದನು. ಆಗ ಮಗುವಾಗಿದ್ದ ಮಹೇಂದ್ರ ತಿಳಿಯಪಡಿಸುತ್ತೇನೆ'' ಎಂದನು ಮಹೇಂದ್ರನಾಥ 


ತಾರಿ... ಸ್ರ ಪೌ ಗಾಡಾ. ದ್‌ ಹಾ ತಾಗ ಕಾರ ಇತ್ತಾಲಾತಾ ರಾಗಾ ತಾ ತಾ ಎತ ಇ ರಾ... ಘೌ... ೌಾಡು ಇ ಇರ್ಜಾಾ ರಾ 
ಇರ್ತಗ ಇ ತಾಪರಾ 


ಗನ ಸ ಸಾಹಸ ಬ ಒಟ ಮಾ ಟಂ a 
ದ್‌್‌ ಎ ಟ್‌ ನಾನಾ 6 


4 o> ad kl ೨೦೩ 


ಅ ಮಾನಾ ಸಾಹಾಸಾವಾ ಯಿತ ಪಭವಾರ ಇರಾ ಸ್‌ರಾನಾಾ ಎನ ಡಾಡಾ ರ್‌ 


ಈ ಮೀಕ್ಚಿಸಿ ತಿಳಿಸಿ. ಬನ್ನಿ ಎಲ್ಲರೂ seed 

| ರಾಜ ಸೇನಾದಿಪತಿಯೊಂದಿಗ “ಉಗ್ರಸೇನಾ! ಹೋಗಿ ಕುಳಿತು ಮಾತನಾಡಿಕೊಳ್ಳೋಣ! ಚ 

ಹೇಂದ್ರನಾಥನಿಗ ಬೇಕಾದ ರಕ್ಷಣೆಯ ಏರ್ಪಾ ಎಂದೆನ್ನುತ್ತಾ ರಾಜಭವನದೊಳಕ್ಕೆ ನಡದನು. 
ರಾಜನ ಒಂದು ಬದಿಯಲ್ಲಿ ರಾಣಿ, ಯುವರಾಣಿ, 


ನು ಮಾಡಿಸು. ಈ ಕಣದಿಂದ ಅವನೂ ಅವನ 
ತಾಯಿಯೂ ನಮ್ಮ ಅತಿಥಿಗಳು!'' ಎಂದನು. ಆಕೆಯೊಂದಿಗೆ ಪರಿಚಾರಿಕೆ ಮಾಲಿನಿ ಮತ್ತೊಂದು 
ಪ್ರಭೂ ಒಂದು ಮಾತು!'' ಎನ್ನುತ್ತಾ ರಾಣಿ ಬದಿಯಲ್ಲಿ 'ವಾಚಸ್ಪತಾಚಾರ್ಯರೂ ಮುನಿಯೂ 


ವಜ್ರೇಶ್ವರಿದೇವಿ ರಾಜನನ್ನು ಸಮೀಪಿಸಿ ಅವನ ನಡೆದರು. 


ಭಿ 
4 


| ೬ 


ನ ಸಾ ನಾ ನಾ ನಾಧಿಪತಿ ಹೇಂದ್ರನಾಥನ 
3ವಿಯಲ್ರಿ “ಸಾಹಸವೀರನಾದ ಮಹೇಂದ್ರನಾಥನು ಸೇನಾಧಿಪತಿ ಉಗ್ರಸೇನನು ಮಹೇಂದ್ರನಾಥ 
ನೋಡಲು ಅಂದವಾಗಿದ್ದಾನೆ. ನಮ್ಮ ಮಗಳಿಗೆ ಭುಜವನ್ನು ತಟ್ಟಿ ಅಬಿನಂದಿಸುತ್ತಾ “ನಿಮ್ಮ 

ಎ 
ತಕ ವರನೆಂದು ಬಾವಿಸುತಿದೇನೆ'' ಎಂದಳು. ತಾಯಿಯನ್ನು ಕರೆದುಕೊಂಡು ಬರಲು, ನಿನ್ನೊಂದಿಗೆ ' 
7 | — ೦ 


< ಮಾತುಗಳನ್ನು ಕೇಳಿ ಅಲಿದಮ ಲ್ಲಾ ನಾನೂ ಬರುತೇನೆ. ನಿನ್ನಂತರು ಸಾಹಸ 'ರನನ್ನು 
ಎ ಟಿ — 
ಆನಂದವಾಯಿತು. ಮಹೇಂದ್ರನಾಥನು *ರುನಗೆ ಹೆತ್ತ ಆ ತಾಯಿ ಧನ್ಯಳು! ಎಷ್ಟು ಕಷ್ಟಗಳು 


ಬೀರುತ್ತಾ ಯುವರಾಣಿಯ ಕಡೆ ನೋಡಿದನು. ಬಂದರೂ, ತನ್ನ ರಾಜವಂಶದ ಬಗೆ ನಿನಗೆ 
ಆಕೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ತಿಳಿಯಪಡಿಸದೆ ನಿನ್ನನ್ನು ಬೆಳೆಸಿದ ಆ ಮಹಾ 
ನಾ ತಃ ಬಂದು -ಸಕಲ 


«ಎಲ್ಲೆಯ ಕಾಲ ಬಂದಿದೆಯಲ್ಲವೇ? ಎಲ್ಲಾ ಸಾದ್ದಿಯನ್ನು ನಾನೇ ಸ್ವಃ 
ಆ" ದ ಣ ಜಾ ಡೆ 


ಕ್ಕೆ! 


ಒಳ್ಳೆಯದೇ ನಡೆಯುತ್ತದೆ ರಾಣಿ'' ಎನ್ನುತ್ತಾ ಮರ್ಯಾದೆಗಳೊಇಂದಿಗೆ ಅರಮನೆಗೆ ಆಹ್ಹಾನಿಸು 
ರಾಜ ಮುನಿಯ ಕಡೆ ತಿರುಗಿ “ಮಹೇ೦ದ್ರನಾಥನೂ, ಶ್ರೇನೆ'' ಎನ್ನುತ್ತಾ ಭವನದ ಹೊರಗಡೆಗೆ ಬಂದನು. - 
ಅವನ ತಾಯಿಯೂ ಇಲ್ಲಿಗ ಬರುವವರೆಗೆ ತಾವು ಅಲ್ಲಿ ಸಿದ್ಧವಾಗಿದ್ದ ಎರಡು ಕುದುರೆಗಳನ್ನು ಏರಿ 
ಇಲ್ಲೇ ಇರಬಹುದು!'' ಎಂದು ಹೇಳಿ ವಾಚ ಕುಳಿತು ಇಬ್ಬರೂ ಮಹೇಂದ್ರನಾಥನ ತಾಯಿಯ 
ಸ್ರತಾಚಾರ್ಯರನ್ನು ನೋಡಿ “ಈಗ ಯುಮರಾಣಿಯ ನಿವಾಸಸ್ಥಾನಕ್ಕೆ ಹೊರಟರು. 

ಗ್ರಹಸಿತಿ ಹೇಗೆ ಇದೆಯೋ ಆಕೆಯ ಜಾತಕವನ್ನು (ಮುಗಿಯಿತು) 


Scanned by CamScanner 


